ರಜತ ಮಹೋತ್ಸವದ ಪ್ರಕಟನೆ 
ಉಪನ್ಯಾಸ ಗ್ರಂಥಮಾಲೆ 


೨೧೧ 


ಶ್ರೀ ಜದನ್ನಾಥದಾಸರ ಹಿರಿಮೆ 


ಘೀ ವಸಂತ ಕುಷ್ಟಿಗಿ, ಎಂವಿ. 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಸ 


ಮೇ ೧೯೭೫ 


ಪ್ರಕಾಶಕರು : ನ ತ್ನ p 
ಎಸ್‌. ಎಸ್‌. ಒಡೆಯರ, ಎಂ. ಎ., ಎಲ್‌ಎಲ್‌. ಬಿ. 
ಕುಲಸಚಿವರು, 


ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 


ಪ್ರಥಮ ಮುದ್ರಣ : ಮೇ, ೧೯೭೫ 
೫,೦೦೦ ಪ್ರತಿಗಳು 


೮ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಮುದ್ರಕರು: 
ಆಕಳೆವಾಡಿ ಪ್ರಿಂಟಿಂಗ ಪ್ರೆಸ್‌, 
ಮಂಗಳವಾರ ಪೇಟ, ಧಾರವಾಡ 


ಮುನು ಡಿ 


ಕರ್ನಾಟಕ ವಿಶ್ವವಿದ್ಯಾಲಯವು ತನ್ನ ವ್ಯಾಸಂಗವಿಸ್ತರಣ 
ಹಾಗೂ ಪ್ರಕಟನ ಶಾಖೆಯ ಮುಖಾಂತರ ಕೈಕೊಂಡು ನಡೆ 
ಸುತ್ತಿರುವ ಜ್ಞಾನ ಪ್ರಸಾರ ಯೋಜನೆಗಳಲ್ಲಿ ಈ "ಉಪನ್ಯಾಸ 
ಗ್ರಂಥಮಾಲೆ' ಅತ್ಯಂತ ಮುಖ್ಯವೂ ಜನಪ್ರಿಯವೂ ಆಗಿರು 
ವದು ಹೆಮ್ಮೆಯ ಮಾತಾಗಿದೆ. ವಿಶ್ವವಿದ್ಯಾಲಯದ ಆಡಳಿತ 
ಕ್ಷೇತ್ರದಲ್ಲಿರುವ ಎಂಟು ಜಿಲ್ಲೆಗಳಲ್ಲಿಯೂ ಉಪನ್ಯಾಸ ಶಿಬಿರ 
ಗಳನ್ನು ಏರ್ಪಡಿಸಲಾಗುತ್ತಿದ್ದು, ವಿಶ್ವವಿದ್ಯಾಲಯದ ಮತ್ತು 
ಇದಕ್ಕೆ ಸೇರಿದ ಕಾಲೇಜುಗಳ ಪ್ರಾಧ್ಯಾಪಕರು ಸಾಹಿತ್ಯ, 
ವಿಜ್ಞಾನ, ಸಾಮಾಜಿಕ ಶಾಸ್ತ್ರ ಮೊದಲಾದ ಶಾಖೆಗಳಿಗೆ ಸಂಬಂಧ 
ಪಟ್ಟ ವಿಷಯಗಳನ್ನು ಆಯ್ದುಕೊಂಡು, ಶಾಸ್ತ್ರ ಸಮ್ಮತವಾದ 
ಸರಣಿಯಲ್ಲಿ, ಜನಸಾಮಾನ್ಯಕ್ಕೆ ತಿಳಿಯುವ ಶೈಲಿಯಲ್ಲಿ ಈ 
ಶಿಬಿರಗಳಲ್ಲಿ ಉಪನ್ಯಾಸಗಳನ್ನು ಕೊಡುತ್ತಾರೆ. ವಿಶ್ವವಿದ್ಯಾ- 
ಲಯದ ಜ್ಞಾನಭಾಂಡಾರದ ಅಲ್ಟಾಂಶವನ್ನಾದರೂ ಮಹಾ 
ಜನರ ಮನೆಬಾಗಿಲಿಗೆ ಒಯ್ದು ಮುಟ್ಟಿಸಬೇಕೆಂದು ಮಾಡಿದ 
ಈ ಪ್ರಯತ್ನಕ್ಕೆ ನಮ್ಮ ನಿರೀಕ್ಷೆಗೆ ಮೀರಿದ ಮೆಚ್ಚಿಕೆಯೂ 
ಪ್ರೋತ್ಸಾಹವೂ ದೊರೆಯುತ್ತಿವೆ. ಜನರು ತಾವಾಗಿಯೇ 
ಮುಂದೆ ಬಂದು ತಮ್ಮ ತಮ್ಮ ಊರುಗಳಲ್ಲಿ ಉಪನ್ಯಾಸಮಾಲೆ 
ಗಳನ್ನು ಏರ್ಪಡಿಸಲು ವಿಶ್ವವಿದ್ಯಾಲಯಕ್ಕೆ ಬರೆದು ಬಿನ್ನವ್ಸಿ 
ಕೊಳ್ಳುತ್ತಿರುವದು ನಿಜವಾಗಿಯೂ ಸಂತೋಷದ ಸಂಗತಿ 
ಯಾಗಿದೆ. 


iv 

ಈ ಜ್ಞಾನಪ್ರಸಾರ ಕಾರ್ಯದಲ್ಲಿ ಭಾಗವಹಿಸುವದರಿಂದ 
ವಿಶ್ವವಿದ್ಯಾ ಲಯದ ಹಾಗೂ 'ಉಜೇಜುಗಳಿ ಅಧ್ಯಾ ಪಕರಿಗೆ 
Jp ಪ್ರದೇಶದ ಜನತೆಯೊಡನೆ ಹೆಚ್ಚಿ ನ ಸಂಪರ್ಕ ಒದಗುವ 
ದಲ್ಲದೆ ಎಂಥ ವಿಷಯವನ್ನಾದರೂ ಕನ್ನೆ ಡದಲ್ಲಿ ತಿಳಿಸಿಹೇಳುವ 
ಹಾಗೂ ಅದನು ಸುಲಭ "ಶೈಲಿಯಲ್ಲಿ "ಬರೆವಣಿಗೆಯೆಲ್ಲಿಳಿಸುವ 
ಅವಕಾಶ ದೊರೆಯುತ್ತದೆ. ಚ ಕಾರ್ಯದಲ್ಲಿ ಅವರೆಲ್ಲರೂ 
ಮನಮುಟ್ಟಿ ಸಹಕರಿಸುತ್ತಿರುವದು ಶ್ಲಾಘನೀಯ. 


ಈ ಮಾಲೆಯಲ್ಲಿ ಈಗಾಗಲೇ ೨೧೦ ಪುಸ್ತಕಗಳು ಪ್ರಕಟ 
ವಾಗಿವೆ. ಅವು ಅಚ್ಚಾಗಿ ಹೊರ ಬಂದೊಡನೆ ಅವುಗಳ ಸಾವಿ 
ರಾರು ಪ್ರತಿಗಳನ್ನು ಜನರು ಕೊಂಡು ಓದುತ್ತಾರೆ. ಅನೇಕ 
ಪುಸ್ತಕಗಳು ನಾಲ್ಕು-ಐದು ಮುದ್ರಣಗಳನ್ನು ಕಂಡಿರುವುದು 
ಈ ಮಾಲೆಯ ಉಪಯುಕ್ತತೆಯನ್ನೂ ಜನಪ್ರಿಯತೆಯನ್ನೂ 
ವ್ಯಕ್ತಗೊಳಿಸುತ್ತದೆ. ಇದು ನಾಡಿನ ಪ್ರಗತಿಯ ಚಿಷ್ನೆಯೆಂದು 
ಭಾವಿಸುತ್ತೇನೆ. 


ವಿಶ್ವವಿದ್ಯಾಲಯದ ಈ ಸೇವೆಯ ಸಂಪೂರ್ಣ ಪ್ರಯೋ 
ಜನ ಪಡೆದು ಸಾಮಾನ್ಯ ಜನತೆ ನಾಡಿನ ಸರ್ವತೋಮುಖ 
ಪ್ರಗತಿಯಲ್ಲಿ ಪಾಲುಗೊಳ್ಳಲೆಂದು ಹಾರೈಸುತ್ತೇನೆ. 


ಕರ್ನಾಟಕ ನಿಶ್ವನಿದ್ಯಾಲಯ, ಆರ್‌. ಪಿ. ಹಿರೇಮಠ ' 


ಧಾರವಾಡ ಕುಲಪತಿ 
೨೨-೫-೧೯೭೫ 


ನನ್ನ ಮಾತು 


ಶ್ರೀ ಜಗನ್ನಾಥದಾಸರಂತಹ ಮಾನವೀಯತೆಯೆ 
ಮಂದಾರವು ಘಮಘಮಿಸಿದ ಮಾನ್ವಿಯಲ್ಲಿ ೧೬೬ ನೆಯ ಉಪ- 
ನ್ಯಾಸ ಶಿಬಿರವನ್ನು ಕರ್ನಾಟಕ ವಿಶ್ವ: ವಿದ್ಕಾ "ಲಯದ ವ್ಯಾಸಂಗ . 
ವಿಸ್ತರಣ ವಿಭಾಗದವರು ನ ಸದಾಗ ನನಗೆ “ಶ್ರೀ 
ಜಗನ್ನಾಥದಾಸರ ಹಿರಿಮೆ” ಎಂಬ ವಿಷಯವನ್ನು ಕುರಿತು 
ಮಾತನಾಡುವ ಸೌಭಾಗ್ಯ ಬಂದಿತ್ತು. ಆ ಅಪರೋಕ್ಷ ಜ್ಞಾ ನಿಗಳು 
ಬಾಳಿಬೆಳೆದ ಪವಿತ್ರ ಕ್ಷೇತ್ರದಲ್ಲಿಯೇ ಅವರ ಒರಿಮೆಯನ್ನು 
ಕುರಿತು ಕೊ ಪುಣ್ಯ ದ ಮುಂದೆ ಮತ್ತೆ ಬೇರೆ 
ಪುಣ್ಯ ಬೇಕೆ? 
ಅಂದು ನಾನು ಮಾತನಾಡಿದುದನ್ನೇ ನನಗೆ ತಿಳಿದ ಮಟ್ಟಿ ಗೆ 
ಸಂಗ್ರಹಿಸಿ ಈ ಪುಸ್ತಿ ಕೆಯಲ್ಲಿ ಬರೆದಿದ್ದೆ ನೆ. ಈ ಸಂದರ್ಭದಲ್ಲಿ 
ಕರ್ನಾಟಕ ವಿಶ್ವವಿದ್ಯಾ ಲಯದ ಪ್ರ ಕಟನ ವಿಭಾಗದ ನಿರ್ದೇಶಕ 
ತೊ ಘಃ ಚಿನ್ನ ವೀರ ಕಣವಿ, ಉಪ ನಿರ್ದೇಶಕರಾದ ಪ್ರೀ 
ತ ನಾಯಕ ಹಾಗೂ ಸಹಾಯಕ ನಿರ್ದೇಶಕರಾದ ಶ್ರೀ 
ಎಲ್‌. ಎಮ್‌. ಗುಡ್ಡೀನ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞ ತೆ 
ಗಳನ್ನು ಸಲ್ಲಿಸ ಸುತ್ತೇನೆ. ಅವರ ಪ್ರೋತ್ಸಾಹ, ಸೌಜನೆ' ಸದ 
ಮೆಚ್ಚಿ ಕೆಯೇ ಈ ಬರೆಹ. 


ಈ ಪುಸ್ತಿಕೆಯಲ್ಲಿ ಶ್ರೀ ಜಗನ್ನಾಥದಾಸರ ಹಿರಿಮೆಯನ್ನು 
ಅವರ ಸಮಕಾಲೀನರ ಜೀವನ ಚರಿತ್ರೆಗಳನ್ನು ಹಾಗೂ ಅವರ 
ಕೃ ತಿಗಳನ್ನು ಆಧಾರವಾಗಿಟ್ಟು ಕೊಂಡು, ದಾಸ ಸಾಹಿತ್ಯದ 

ವಿದ್ಯಾ ರ್ಥಿಯಾಗಿ ಇಲ್ಲಿ ನಿರೂಪಿಸಿದ್ದೆ ನೆ. ಈ ಬರೆಹವನ್ನು ಬ 


VI 


ಯುವಾಗ ನಾನು ಪ್ರಮಾಣವಾಗಿ ಬಳಸಿಕೊಂಡಿರುವ ಗ್ರಂಥ- 
ಗಳಿಗೂ, ಗ್ರಂಥಕರ್ತರಿಗೂ ನನ್ನ ಭಕ್ತಿಯೆ ನಮನಗಳು. ಮತ್ತೆ 
ಈ ಕೆಲಸದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನನ್ನ ಪೂಜ 
ತಂದೆಯವರಿಗೂ ನನ್ನ ಭಕ್ತಿಯ ಪ್ರಣಾಮಗಳು. ಇದಲ್ಲದೆ 
ದಾಸ ಸಾಹಿತ್ಯದ ಅಭ್ಯಾಸಕ್ಕೆ ಒಲವು ಮೂಡಿಸಿದ ದಿವಂಗಃ 
ಶ್ರೀ ಗೋಡು ಹನುಮಂತರಾವ್‌ ಅವರನ್ನು ಇಲ್ಲಿ ಸ್ಮಧಿಃ 
ಕೊಳ್ಳ ಲೇಬೇಕು. ' 


ಶ್ರೀ ಜಗನ್ನಾಥದಾಸರಂ ಷು ಶರ ಭಕ್ತರ ಬಗ್ಗೆ 
ಪರಿಚಯವನ್ನು ಸಾಮಾನ್ಕರಿ ಪರಿಚಯ ಮಾಡಿಸಲ 
ಹೊರಟು ಈಗಾಗಲೇ ತ ಷ್ಟು ಯಶವನ್ನು ಪಡೆದಿರುವ 
ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಧನ್ಯವಾದಗಳು, 
ಹಾಗೆಯೇ ಇಂತಹ ದಾಸರ, ದಾರ್ಶನಿಕರ, ಶರಣರ ಹಿರಿವೆ 
ಯನ್ನು ತಿಳಿಸಿ ಸಂಸ್ಕೃತಿಯನ್ನು ಅರಳಿಸುವ ಪ್ರಸ್ತಿಕೆಗಳನ್ನು 
ಸಹೃದಯ ಲೋಕವು ಮೆಚ್ಚಿ ಸ್ವೀಕರಿಸಿ ಪ್ರೋತ್ಸಾ ಷ್ಣ ನೀಡಲೆಂದ: 
ಪ್ರಾರ್ಥಿಸುತ್ತೇನೆ. - 

೨._ಹಸಂತ ಕುಷ್ಟಿಗಿ 

ಎಸ್‌. ಎಸ್‌. ಎಂ ಕಾಲೇಜ, ನ 
ಶಹಾಬಾದ (ದ. ಮ. ಗೈಲ್ಪೈ) 

(ಜಿ. ಕಲಬುರಗಿ) 

ದಿ ೨೫-೫-೧೯೭೫ 


ws) 
ಅ ೮ 


ಕ್ಯ ಳ್‌ ಭಾ [ಟ್‌ 


ಅನುಕ್ರಮಣಿಕೆ 


ಮುನ್ನುಡಿ 
ನನ್ನ ಮಾತು 


ದಾಸ ಸಾಹಿತ್ಯದ ಶುಕ್ರತಾರೆ 

ದಾಸಸಾಹಿತ್ಯದ ಸಾಮಾನ್ಯ ಸ್ವರೂಪ 
ದಾಸಶ್ರೇಷ್ಠ ಶ್ರೀ ಜಗನ್ನಾಥದಾಸರು 
ದಾಸರಾಗುವ ಮುನ್ನಿನ ಕತೆ 

ಅಂಕಿತ ಪ್ರದಾನ - ದೈವೀ ಚಮತ್ಕಾರ 
ದಾಸರ ಹಿರಿಮೆ -ಹರಿಕಥಾಮೃತಸಾರ 
ತತ್ತ್ವಸುವ್ಹಾಲಿ-- ಬದುಕಿನ ಅಗ್ಭವಣಿ 
ಕೀರ್ತನೆಗಳಲ್ಲಿ ವಿಶಾಲ ಭಕ್ತಿ --ವಿಶ್ವ ಧರ್ಮ 


ಪವಾಡಗಳ ಮಹಿಮೆ 
ದಾಸರು ಅವತಾರಿಗಳು 


ವೃಕ್ತಿತ್ವದ ಹಿರಿಮೆ 


ಶಿಖಾ 


111 


ಇವ 


614 ದಾಸಸಾಹಿತ್ಯದ ಶುಕ್ರತಾರೆ 


"«ಜಲಜೇಷ್ಟನಿಭಾಕಾರಂ | ಜಗದೀಶಸದಾಶ್ರಯಂ 

ಜಗತೀತಲ ನಿಖ್ಯಾತಂ | ಜಗನ್ನಾಥ ಗುರುಂ ಭಜೇ ॥» 
ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಮ್‌ 
ಹರಿಕಥಾಮೃತವಕ್ತಾರಂ ಜಗನ್ನಾಥಗುರುಂ ಭಜೆ» 
“ಜಗನ್ನಾಥ ಜಗನ್ನಾಥ ಜಗನ್ನಾ ಥೇತಿ, ನಿತ್ಯಶಃ 

ಯಃ ಸದಾಸ್ಮರತೇ ಸ ಈ ಜಗನ್ನಾಥಂ ಪ್ರಪದ್ಯತೇ॥»3 


ಜಗನ್ನಾಥದಾಸರು ಕನ್ನಡ ಭಕ್ತಿ ಸಾಹಿತ್ಯದಲ್ಲಿ ಅಚ್ಚಳಿಯದ 
ಮಹಾಶಕ್ತಿ. ಅವರು, ""ಅದ್ವೈತಮತ ಸ್ಥಾಪಕರಾದ 
ಶಂಕರಾಚಾರ್ಯರ ಪೀಠದಲ್ಲಿ ಬಂದ ವಿದ್ಯಾರಣ್ಯ ಸ್ವಾಮಿ 
ಗಳಂತೆ - ವಿಶಿಷ್ಟಾದ್ವೈತ ಮತಸ್ಥಾಪಕರಾದ ರಾಮಾನುಜಾ- 
ಚಾರ್ಯರ ಪೀಠದಲ್ಲಿ ಬಂದ ವೇದಾಂತ ದೇಶಿಕರಂತೆ-ದ್ವೈತ 
ಮತ ಸ್ಥಾಪಕರಾದ ತ್ರೀ ಮಧ್ವಾಚಾರ್ಯರ ಪೀಠದಲ್ಲಿ ಬಂದ 
ಜಯತೀರ್ಥರಂತೆ - ಪುರಂದರದಾಸರಿಂದ ಪುನರುದೃತವಾದ 
ಭಾಗವತ ಧರ್ಮಕ್ಕೆ ನವಚೈತನ್ಯವನ್ನುಂಟುಮಾಡಿದ ಮಹಾ 
ಪುರುಷರು'', ೩ ಸಂಸ್ಕೃತ ಮತ್ತು ಕನ್ನಡಗಳಲ್ಲಿ ಸಮಾನವಾದ 
ಪ್ರಭುತ್ವವನ್ನು ಹೊಂದಿ, ದಾಸಕೂಟ ವ್ಯಾಸಕೂಟಗಳ ತತ್ವ 
ಗಳನ್ನು ಸಮನ್ಹಯಗೊಳಿಸಿಕೊಂಡು ಹರಿದಾಸ ಸಾಹಿತ್ಯದ 


18 


1, ಗುರು ಜಗನ್ನಾಥ ನಿಠಲಾಂಕಿತ ಥೀ ಕೋಸಗಿ ಸ್ವಾಮರಾಚಾರ್ಯ 
2. (ಠೀ ಕರ್ನಾಟಕ ಭಕ್ತನಿಜಯ - ಬೇಲೂರು ಕೇಶವದಾಸರು 


ೆ ಜಗನ್ನಾಥದಾಸರ ಹಿರಿ। 


ಆಕಾಶದಲ್ಲಿ ಶುಕ್ರತಾರೆಯಂತೆ ಸ್ವಪ್ರಕಾಶದಿಂದ ಮಿರುಗೆ 
ವವರು”.3 ನಿಷ್ಠೆಯಿಂದ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ 
ನಂಬಿದ ಶಿಷ್ಯ ರಗೆ ಅಧ್ಯಯನ ಮಾಡಿಸಿ ನಾಡಿನ ತುಂಬೆಲ್ಲ ಬೇಸರ 
ವಿಲ್ಲದೆ ಹಗ ಜಗತ್ತಿನ ನಾನಾ ಮುಖಗಳನ್ನು ಕೆಂಡ 
ಅನುಬಾವಿಗಳಾಗಿ ಭಕ್ತಿತತ್ವವನ್ನು ಸ್ವತಃ ಬಾಳಿ, ಅದನೆ: 
ಶ್ರದ್ಧೆಯಿಂದ ಪ್ರಸಾರ ಮಾಡ 3 ಅದಕ್ಕಾಗಿಯೆ 
ಅವರ ಶಿಷ್ಯರು ಪ್ರಶಿಷ್ಯರು ಅವರ ಹಿರಿಮೆಗಳನ್ನೂ ಮಹಿ! 
ಗಳನ್ನೂ pe: ಕೃತಾರ್ಥರಾಗಿದ್ದಾರೆ. pe 2 
ದಾಸಶೆ ಕ್ರೀಷ್ಮರು, ಮುಕ್ತಿ ಯನ್ನು ಬಯಸುವವನಿಗೆ ಭಕಿ 
ವಿರಕ್ತಿ, ಶಕ್ತಿಗಳು ಬೇಕೆಂದೂ, ಅವು “ದಾಸೋಹಂ ತ 
ದಾಸೋಹಂ” ಎಂದು ನಂಬಿ ನಡೆದರೆ ಮಾತ್ರ ಸಾಧ್ಯವೆಂದ. 
ಸಾಧನ ಮಾರ್ಗವನ್ನು ಬಹು ನಿಚ್ಚಳವಾಗಿ ಬೋಧಿಸಿದರ. 
ಇಷ್ಟೇ ಅಲ್ಲದೆ, ಸುಮಾರು, ಮಧ್ವಾಚಾರ್ಯರ ಕಾಲದಿಂದ€ 
ಆರಂಭವಾದ ದಾಸ ಪರಂಪರೆಯು, ಎರಡನೆಯ ಹಂತದ 
ವ್ಯಾಸರಾಯರು - ಪ್ರರಂದರದಾಸರುಗಳಿಂದ ಉನ್ನತಿಯನ 
ಹೊಂದಿ ಮೂರನೆಯ ಹಂತದಲ್ಲಿ ವಿಜಯದಾಸರು, ಗೊಷೆ 
ದಾಸರು ಜಗನ್ನಾಥದಾಸರು ಮೊದಲಾದವರಿಂದ ವಿಸ್ತಾರವಾ 
ನಾಲ್ಕನೆಯ ಹಂತದಲ್ಲಿ ಕೇವಲ ಜಗನ್ನಾಥದಾಸಾಚಾರ್ಯ 
ಸ್ಫೂರ್ತಿಯಿಂದಲೇ ಶ್ರೀ ಪ್ರಾಣೇಶದಾಸರ- ಗುಂಪನ್ನೊ! 
ಗೊಂಡು ಅರಳಿ ನಿಲ್ಲುವುದಕ್ಕೆ ಸಾಧ್ಯವಾಯಿತೆಂದರೆ ತಷ್ಠೌ 
ಗುವುದಿಲ್ಲ. 


3, ಜಗನ್ನಾಥದಾಸರು — ್ರ ಕೃಷ್ಣಶರ್ಮ ಬೆಬಗೇರಿ 


ಹ್‌"ಬಾಸ ಸಾಹಿತ್ಯದ ಸಾಮಾನ್ಯಸ್ವರೂಪ 


ದಾಸ ಸಾಹಿತ್ಯವು ಕನ್ನಡ ಸಾಹಿತ್ಯದ ವಿಶಿಷ್ಟ ಕೊಡಿಗೆ- 
ಲ್ಲೊಂದು. ಹಿಮಾಲಯದ ಎತ್ತರದಿಂದ ಹುಟ್ಟಿ ಬಂದ 
ರಗೆ ಬಯಲು ಪ್ರದೇಶದಲ್ಲಿ ನಿರರ್ಗಳವಾಗಿ ಹರಿದು ಜನ- 
ಸೆ ಸಂಜೀವಿನಿಯಾಗುವಂತೆ ಇದು ಚಿತ್ತದ ತುದಿಯಿಂದ 
ಇತು ಜನಸಾಮಾನ್ಯರ ಹೃದಯವನ್ನು ಬೆಳಗಿಸುವ ಸಂಜೀ- 
ನಿ ಶಕ್ತಿಯಾಗಿದೆ. ಸಂಸ್ಕೃತಿಯನ್ನು ಸಂವರ್ಧಿಸುವ' ಉತ್ತಮ 
ನಧನ ಸಂಪತ್ತಾಗಿದೆ. ಶರಣಸಾಹಿತ್ಯವೂ ಈ ಮೊದಲೇ 
ೀಲಿನಂತೆ ಚಿಗಿತು ಹಬ್ಬಿ ಲೋಕವನ್ನು ಉದ್ದಾ ರಮಾಡಿ 
ಬುಂದಿನವರಿಗೆ ಹೆದ್ದಾರಿಯನ್ನು ಹಾಕಿತ್ತೆಂಬುದನ್ನು ಎಂದಿಗೂ 
ನರೆಯಕೂಡದು. ಒಟ್ಟಾರೆ ಈ ಎರಡೂ ಬಗೆಯ ಸಾಹಿತ್ಯ- 
'ಉು. ಮಾಡಿದಷ್ಟು ಸಂಸ್ಕತಿಯ ಸಂವರ್ಧನಾಕಾರ್ಯವನ್ನು 
;ಹುಶಃ ಮತ್ತೆ ಸಾಹಿತ್ಯದ ಬೇರೆ ಯಾವ ಶಾಖೆಗಳೂ ಮಾಡಿಲ್ಲ. 
ಕೆಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ, “ಓದದ ಕನ್ನಡ ಜನಕ್ಕೆ 
ಕಂಪಾದಿ ಪ್ರೌಢ ಕವಿಗಳು ಗೊತ್ತಿರಲಿ ಬಿಡಲಿ, ಶರಣರ ಮತ್ತು 
ಭಾಸರ ಸೂಳ್ನುಡಿ-ಸುವ್ವಿ ಹಾಡುಗಳು ಗೊತ್ತಿಲ್ಲದವರು ಅಪ 
ಸೂಪ. ಜನದ ಮೇಲೆ ನಿತಾಂತ ನಿರಂತರ ಪ್ರಭಾವವನ್ನು ಬೀರುವ 
ಆನಸಂಮುಖತೆ ಇದು ದಾಸ ಸಾಹಿತ್ಯದ ಪ್ರಮುಖ ಲಕ್ಷಣ 
ಗಳಲ್ಲೊಂದು. ೬ ಇಲ್ಲಿ ಸರ್ವೇ ಸಾಮಾನ್ಯವಾಗಿ, ಎಲ್ಲ 
ದಾಸರೂ ಭಕ್ತಿಯನ್ನೂ ಭಾಗವತ ಧರ್ಮವನ್ನೂ ತಮ್ಮ ಜೀವ- 


ಸ ನ್ನಡ ಸಾಹಿತ್ಯ ಚರಿತ್ರೆ,ಪುಟ 4೧೬- ಡಾ| ರಂ. ಈ. ಮುಗಳಿ 


೪ ಜಗನ್ನಾಥದಾಸರ ಹಿರಿವೆ: 


ನದಲ್ಲಿ ಒಂದುಗೊಳಿಸಿಕೊಂಡು ನಯನೀತಿಗಳನ್ನು ಬಲ್ಲವರಾ! 
ಮಾನವತೆಯ ಮೌಲ್ಯ ಗಳನ್ನು ತಿಳಿದ ಸರಳ ಸಜ್ಜನ ಜೀವಿಗಳು 
ಸಾಧನೆಯ ಚಟ ಅಪರೋಕ್ಷ ಜ್ಞಾ ನಿಗಳಾದವರು. ಆದ್ದ 
ರಿಂದ ಅವರಿಗೆ ಅವರ ತತ್ತ ಗಳಿಗೆ “ಸಂಕುಚಿತ ದೃಷ್ಟಿಯಿಂ! 
ಮತದ ಬಂಧನವನ್ನು ಇ. ಪ್ರಜು ಸರಿಯಲ್ಲ. ಬಕ 
ಅವರ ಒಂದೊಂದು ಮಾತೂ ಎಲ್ಲ ಕನ್ನಡ ಜನದ ಅಂತೇಕರೇ 
ವನ್ನು ಮುಟ್ಟಿ ನೆಲೆಯಾಗಿ ನಿಂತಿರುತ್ತದೆ. | 
ದಾಸ ಸಾಹಿತ್ಯದ ಮುಖ್ಯ ರೂಪಗಳೆಂದರೆ ಕೀರ್ತನೆ 
ಸುಳಾದಿ, ಉಗಾಭೋಗ ಸಾಮಾನ್ಯ ವಾಗಿ ಇವೆಲ್ಲ ಭಾವ 
ಗೀತೆಯ ಲಕ್ಷಣವನ್ನು ಹೊಂದಿವೆ. ಕೀರ್ತನೆಯಲ್ಲಿ ಪಲ್ಲಫಿ 
ಅನುಪಲ್ಲವಿ, “ಮಡಿಗಳ ಯೋಜನೆಯು ಇರುತ್ತದೆ. ಕೊನೆಯ 
ನುಡಿಯಲ್ಲಿ ದಾಸರ ಅಂಕಿತವು ಇರುತ್ತದೆ. ಇದೆಲ್ಲ ಕನ 
ರಾಗ ಲಯಬದ್ಧ ವಾಗಿರುತ್ತದೆ. ಈ ಕೀರ್ತನೆಗಳಿಗೆ ಪದಗಳ 
ದೇವರನಾಮಗಳೆಂದೂ ಕರೆಯುವದುಂಟು. ಮತ್ತೊ ಂದು ಹೆಸ! 
ಪದಗಳೆಂದು. ““ ಸುಳಾದಿ '' ಎಂಬುದು "" ಸೂಡಾಲಿ'' ಎಂ 
ಮೂಲಪದದಿಂದ ವ್ರತ್ಸತ್ತಿಯಾಗಿರಬೇಕೆಂದು ಒಂದು ಊರ 
ಹಾಗಾದರೆ ಈ " ಸೂಡಾಲಿ' ಎಂದರೆ ಸುಲಭವಾದ ಹಾದಿಯೇ 
ಇದನ್ನು ನಂಬುವುದು ಕಷ್ಟ. | ಶುದ್ಧ ದ ಅಪಭ್ರಂಶ ಸೂ! 
ಸೂದ, ಧ್ರುವ ಮುಂತಾದ ಸ ತಾಳಗಳಿಗೆ ಸೂಡಾ 
ಎಂಬುದಾಗಿ ಪುಂಡರೀಕ ವಿಠಲನ ನರ್ತನ ನಿರ್ಣಯದಲ್ಲಿ 
ಈ ವಿವರಣೆಯು ಹೆಚ್ಚು ಗ್ರಾಹ್ಯವಾಗಿದೆ. ೫5. ಈ ಸುಳಾದಿ! 


ಕ. ಕರ್ನಾಟಕ ಸಂಗೀತವೂ ದಾಸಸಾಹಿತ್ಯವೂ-6ಅ್ರ« ಹುಲಗೂ 
ಕೃಷ್ಣಾಚಾರ್ಯ, ಪುಟಿ: ೧೨೦ 


' 


| ಜಗನ್ನಾಥದಾಸರ ಹಿರಿಮೆ ೫ 


' ರೂಪವು ಶ್ರೀ ಶೀಪಾದರಾಯರಿಂದ ಆರಂಭವಾಗಿ ದಾಸ 
ಸಾಹಿತ್ಯದ ತುಂಬ ಹಬ್ಬಿಕೊಂಡು ಸಪ್ತ. ತಾಳಗಳಲ್ಲಿ ಪ್ರತ್ಯೇಕವಾಗಿ 
ಹಾಡಲು ಬರುವ ಚಿಕ್ಕ ಪ್ರಬಂಧಗಳಾಗಿ ವ್ಯಕ್ತವಾಗಿದೆ. ಉಗಾ- 
'ಭೋಗವು ಉದ್ದಾ ಹ, ಮತ್ತು ಆಭೋಗ ಇವುಗಳ ಕೂಡಿಕೆ- 
ಯಿಂದ ಆಗಿದೆ. ಸಂಗೀತ ರತ್ನಾಕರವು, 

4 ಉದ್ದಾ ಹ 8 ಹ್ರಥಮಸ್ತತ್ರ ತತೋ ಮೇಲಾಪಕ ಧ್ರುಮೌ | 
ಆಭೋಗಶ್ಚೇತಿ ಕ್ರಮಾಲ್ಲಕ್ಪೌಭಿ ದಧ್ಮಹೇ।| » 
ಎಂದು ಲಕ್ಷಣವನ್ನು ಹೇಳಿ ಉದ್ದಾ)ಹ ಮತ್ತು ಧ್ರುವಗಳು 
ನಿತ್ಯವಾಗಿಯೂ ಮೇಲಾಪ, ಆಭೋಗಗಳು ಐಚ್ಛಿ ಕವಾಗಿಯೂ 
ಬರುತ್ತವೆಂದು ಹೇಳಿದೆ. ಈ ಉದ್ದ್ರಾಹವು ಪ್ರಬಂಧದ 
ಆರಂಭದಲ್ಲಿ ಬಂದರೆ ಆಭೋಗವು ಕೊನೆಯಲ್ಲಿ ಬಂದು ಸ್ವರ 
ಪ್ರಧಾನವಾಗಿರುತ್ತದೆ. 


ಉಗಾಭೋಗ - ವಚನಗಳ ಅಂತಃಕರಣ 
ಉಗಾಚೋಗಗಳೆಂಬ ಪ್ರಬಂಧಗಳಿಗೂ ವಚನಗಳಿಗೂ 
ಭಾವರೂಪಗಳಲ್ಲಿ ವಿಶೇಷತಃ ಸಾಮ್ಯವು ಕಂಡು ಬರುತ್ತದೆ. 
“ ಮುಂದೆ ಹೇಳಿರುವ ಬಸವಣ್ಣನವರ ವಚನಗಳಿಗೂ ಅವು 
ಗಳಿಗೆ ಸಂವಾದಿಯಾದ ಪುರಂದರ ದಾಸರ ಉಗಾಭೋಗಗಳಿಗೂ 
ಇರುವ ಹೋಲಿಕೆಯನ್ನು ನೋಡಿದರೆ ನಮಗೆ ಬಹಳ ಆಶ್ಚ ರ್ಯ 
ವಾಗುತ್ತದೆ. 6 


6. ಭಕ್ತಿಭಂಡಾರಿ ಬಸವಣ್ಣನವರು,ಪುಟಿ ೧೬೦ - ಥೀ. ಎಂ. ಆರ್‌. 
; ಶ್ರೀನಿವಾಸಮೂರ್ತಿ 


೬ ಜಗನ್ನಾಥದಾಸರ ಹಿರಿಮೆ 


“ಹರಿವ ಹಾವಿಂಗಂಜೆ, ಉರಿವನಾಲಗೆಗಂಜೆ, ಸುರಗಿಯ 
ಮೊನೆಗಂಜೆ, ಒಂದಕ್ಕೆ ಂಜುವೆನೊಂದಕ್ಕ ಛಳುಕುವೆ. ಪರಸ್ತ್ರೀ 
ಪರಧನವೆಂಬ ಜಗಳದ: ಮುನ್ನ ೦ಜದ ಜಾ: 

ವಿಧಿಯಾದ? ಅಂಜುವೆನಯ್ಯಾ ಕೂಡಲಸಂಗಮದೇವಾ''. 


«ಉರಿಗಂಜೆ ಸೆರೆಗಂಜೈ, ಶರೀರದ ಭಯಕಂಜೆ 
ಹಾವಿಗಂಜೆ ಚೇಳಿಗಂಜೆ ಕತ್ತಿಯ ಧಾರೆಗಂಜೆ 
ಇನ್ನೊ ೦ದಕ್ಕ ೦ಜುವೆ ಇನ್ನೊ | ೦ದಕ್ಕ ಳುಕುವೆ 
ಸರದ, ಪಠಸತಿಗೆರಡಕ್ಕ ಭು 
ಹಿಂಡೆ' ಕೌರವ ಹ ಪೋದರು 
ಮುಂಡೆ ಸಲಹೋ ಪುರಂದರ ವಿಠಲ!” 


"ಆರು ಮುನಿದು ಎಮ್ಮನೇನು ಮಾಡುವರು ? ಯಾಡೆ 
ಮುನಿದು ಎಮ್ಮನೆಂತು ER ? ನಮ್ಮ ಕುನ್ನಿಗೆ ಕೂಸ 
ಕೊಡಬೇಡ. ನಮ್ಮ ಸೊಣಗಂಗೆ ತಳಿಗೆಯಲ್ಲಿಕ್ಕ ಬೇಡ: 
ಆನೆಯ ಮೇಲೆ ಹೊವನ ಶ್ವಾನ ಕಚ್ಚ ಬಲ್ಲುದೆ, ನಮ? 
ಕೂಡಲಸ ೦ಗಯ್ಯನುಳ್ಳೆ ನ್ನಕ್ಕ''.॥ ಕೆ 


“ಅರು ಮುನಿದು ಎಮ್ಮುನೇನು ಮಾಡುವರಯ್ಯ 
ಊರುವೊಲಿದು ನಮಗೇನು ಮಾಡುವುದಯ್ಯ 
ಕೊಡಬೇಡ ನಮ್ಮೊಡಲಿಗೆ ತುಸುವನಂ 

ಇಡಬೇಡ ನಮ್ಮ ಶುನಕಗೆ ತಳಿಗೆಯ 

ಆನೆಯ ಮೇಲೆ ಬಪ್ಪಗೆ ಶ್ವಾನ ಕಚ್ಚ ಬಲ್ಲುದೆ 
ದೀನನಾಥ ಪುರಂದರ ವಿಠಲ ನಮುಗುಳ್ಳ ತನಕ? 


4 


| ಜಗನ್ನಾ ಥದಾಸರ ಹಿರಿಮೆ ೭ 


ಈ ಹೋಲಿಕೆಯನ್ನು ಗಮನಿಸಿದರೆ, “ಎಲ್ಲ ಕಾಲದ 
ಭಕ್ತ ರಲ್ಲಿ ಕೆಲವು ಭಾ ಸಮಾನವೆನ್ನಬಹುದಾದರೂ ದಾಸ 
ಸಾಹಿತ್ಯದ ಮೇಲೆ ಶರಣರ ವಚನಗಳ ವರ್ಚಸ್ಸು ಆಗಿದೆಯೆಂಬುದು 
. ದಿಟ್ಟ ಈ ಅನ್ಯೋನ್ಯಭಾವವು ಕನ್ನಡಿಗರಿಗೆ ಹೆಮ್ಮೆಯ ಮಾತು. ' 
` ಅಂಕಿತವನ್ನು ಬದಲಿಸಿದರೆ ಅಂತಃಕರಣ ಒಂದೇ, ಅಭಿವ್ಯಕ್ತಿ- 
ಯೊಂದೇ ಎಂದು ಕಾಣುತ್ತದೆ.” 


೩. ದಾಸಶ್ರೇಷ್ಠ ಜಗನ್ನಾಥದಾಸರು 


ದಾಸಸಾಹಿತ್ಯವು ಜನೆಭಾಷೆಯ ರೂಪಗಳನ್ನು ಇದ್ದ ಕೈದ್ದ ತೆ 
| 'ಬಳಸಿಕೊಂಡಿರುವುದರಿಂದ ಶೈಲಿಯು ಸುಲಭವಾಗಿ ಸಾಮಾನ್ಯ 
ರಿಗೂ ತಿಳಿವಳಿಕೆ ಮೂಡಿ, ಭಾವವು ಮನವನ್ನು ಮುಟ್ಟಿ, ಬದುಕಿ 
ನಲ್ಲಿ ಆಸಕ್ತಿಯನ್ನು ಹುಟ್ಟಿಸಲು ಸಾಧ್ಯವಾಗಿದೆ. ಇದು ಕೇವಲ 
ಕೀರ್ತನೆಗಳಿಗಷ್ಟೇ ಪರಿಸಮಾಪ್ತಿಗೊಂಡಿಲ್ಲ. ಪ್ರೌಢತತ್ವನಿರೂ- 
ಪಣೆಯ ಪ್ರೌಢಕಾವ್ಯ ವಾದ ಜಗನ್ನಾಥದಾಸವಿರಚಿತ ಹರಿಕಥಾ- 
ಮೃ ತಸಾರದಲ್ಲಿಯೂ ಜನಬಳಿಕೆಯ ಮಾತುಗಳು ಬಂದಿವೆಯೆಂಬು 
ದನ್ನು ಗಮನಿಸಬೇಕು. ಒಟ್ಟಿನಲ್ಲಿ "“ದಿಷಯ, ರೂಪ, ಭಾಷೆ 
ಗಳಲ್ಲಿ ದಾಸಸಾಹಿತ್ಯ ವು ವಿಶಿಷ್ಟ ಕಾಂತಿಯುಳ್ಳ ದ್ಹಾಗಿ ಕನ್ನಡಿಗರ 
ಚಿರಸ್ಸಾ ಯಿಯಾದ ಸೊತ್ತಾ ಗಿದೆ. ಜನಕ್ಕೆ ಅದು ಹತ್ತಿ ರ 
ಬಂದಂತೆ ಜನವೂ ಅದರ ಹತ್ತಿರ ಗಿ ಸಂಸ್ಕ ತಿಯ 


7. ಕನ್ನಡ ಸಾಹಿತ್ಯ ಚರಿತ್ರೆ, ಪುಟ ೩೧೨-ಡಾ॥ ರಂ. ಠೀ. ಮುಗಳಿ 


ಸ ಜಗನ್ನಾ ಥದಾಸರ ಹಿರಿಮೆ 


ಸಂವರ್ಧನ ಕಾರ್ಯದಲ್ಲಿ ಅದರಿಂದ ಸ್ಫೂರ್ತಿ ಪಡೆಯಬೇಕು.” 
ಹೀಗೆ ಸಂಸ್ಕೃತಿ ಸಂವರ್ಧನ ಶಕ್ತಿಯಾದ ಚ ಸಾಹಿತ್ಯವು 3 
ಮುಳಬಾಗಿಲು ಮಠದ ಶ್ರೀಪಾದರಾಯರಿಂದ ಪ್ರೆ 'ರಣೆಯನ್ನು 
ಪಡೆದು. ವಿಜಯನಗರ ಸಾಮ್ರಾಜ್ಯದ ಅರಸನಾದ ಶ್ರೀ ಕೃಷ್ಣ 
ದೇವರಾಯನ ಗುರುಗಳಾದ ಶ್ರೀಸೋಸಲೆಮಠದ ಶ್ರೀಶ್ರೀ 
ವ್ಯಾಸರಾಯರಿಂದ ಪುರಸ್ಕಾ ರವನ್ನು ಪಡೆದು ಪುರಂದರದಾಸರು. 
ಕನಕದಾಸರು, ಸೋದೆಮಠದ ತ್ರೀ ವಾದಿರಾಜಸ್ಟಾ ಮಿಗಳಿಂದ 
ಪೋಷಣೆಯನ್ನು ಹೊಂದಿ, ವಿಜಯದಾಸರಿಂದ ವೈಭವದ 
ಮೇರುವಿಗೇರಿ ಜಗನ್ನಾಥದಾಸರಿಂದ ಸಾಮ್ರಾಜ್ಯ ಪಟ್ಟಿ ಎನ್ನೆ 6 
ರಾರಾಜಿಸಿತು. ಆದ್ದ “ರಿಂದ ದಾಸ ಸಸಾಹಿತ್ಯದ ಘನತೆಗೆ ರ 
ರಾಗಿ ನಮ್ಮ ಸಾಹಿತ್ಯದ ರಕ್ಷಣೆಯನ್ನು "ಮಾಡಿದ ಮಹಿವಸ 
ಪುರುಷರಲ್ಲಿ ಶ್ರೀ ಜಗನ್ನಾ ಥದಾಸರ ಪಾತ್ರವು ಬಹಳ ಮಹತ್ತ, 
ದ್ದೆ ಂಬುದನ್ನು ಇಲ್ಲಿ ನಾವು ಗಮನಿಸಬೇಕು. 


೪. ದಾಸರಾಗುವ ಮುನ್ನಿನ ಫತೆ 


ಜಗನ್ನಾ ಥದಾಸರ ತಂದೆ ನರಸಿಂಹಾಚಾರ್ಯ. ತಾಯಿ 
ಹೆಸರು ಲಕ್ಷ್ಮೀಬಾಯಿ. ಇವರ ತಂದೆಯವರು ರಾಯಜಚೂಃ 
ಜಲ್ಲೆ ಯ ಮಾನ್ವಿ ತಾಲೂಕಿನ ಬ್ಯಾಗವಟ್ಟೆ (ಬೇಗವಾಟ) ಎಂ 
ಗ್ರಾಮದ ಶಾನುಭೋಗರು. ಆ ಕಾಲದಲ್ಲಿ ರಾಯಚೂ 
ಜಿಲ್ಲೆಯು ಮುಸಲ್ಮಾ ನರ ಆಧಿಪತ್ಯಕ್ಕೆ ಒಳಗಾಗಿತ್ತು. ಆದ್ದರಿಂ 


8, ಕನ್ನಡ ಸ ಸಾಹಿತ್ಯ ಚೆರಿತ್ರೆ,ಪುಟ ೩೧೮ - ಡಾ| ರಂ. ಶ್ರೀ. ಮುಂಃ 


ಜಗನ್ನಾಥದಾಸರ ಹಿರಿಮೆ ೯ 


ಶಾನುಭೋಗ ನರಸಿಂಹಾರ್ಯರಿಗೆ ಅಧಿಕಾರಿಗಳಿಂದ ಉಪಟಳ 
ಎದ್ದಂತೆ ಕಂಡುಬರುತ್ತದೆ. ನಿರರ್ಥಕ ಆಪಾದನೆಯೂ ಬಂದು 
ಕಲಸದಿಂದ ದೂರವಾಗುವ ಸಂಭವವೂ ಬರುತ್ತದೆ. ಆಗ 
ಅದವಾನಿಯು ಬಸಲತ್‌ಜಂಗನ ಮುಖ್ಯಮಂತ್ರಿಗಳಾಗಿದ್ದ 
ಸಂಗನಾಮದ ತಿಮ್ಮಣ್ಣಯ್ಯನವರು ಬಹಳ ಬುದ್ಧಿವಂತರಾಗಿದ್ದು 
ಧರ್ಮಿಷ್ಠರಾಗಿ ಸ್ವಧರ್ಮ ರಕ್ಷಣೆಯನ್ನು ಮಾಡುತ್ತ ಬಂದಿದ್ದರು. 
/ಶ್ರೀವಿಜಯದಾಸರ ಶಿಷ್ಯರಾಗಿದ್ದು, “ವೇಣುಗೋಪಾಲವಿಠಲ” 
ಎಂಬ: ಅಂಕಿತ ಪಡೆದು ಹರಿದಾಸರಾಗಿ ದಾಸಸಾಹಿತ್ಯವನ್ನು 
ಸಂವರ್ಧಿಸುವಲ್ಲಿ ಸಾಕಷ್ಟು ಶ್ರಮವಹಿಹಿಸಿದರು. ಅಂತಹರ 
ಆಶ್ರಯವು ಯೋಗಾಯೋಗದಿಂದ ಶ್ರೀ ನರಸಿಂಹಾಚಾರ್ಯ 
ರಿಗೆ ದೊರೆತು, “ನರಸಿಂಹ ವಿಠಲ” ಎಂಬ ಅಂಕಿತವು ಪ್ರಧಾನ 
ವಾಗಿ ಹರಿದಾಸರಾಗುವ ಪುಣ್ಯವು ಲಭಿಸಿತು. ಅಷ್ಟೇ ಅಲ್ಲ 
;ಮಾನ್ವಿಯಲ್ಲಿ ಜೀವನೋಪಾಯಕ್ಕೆ ಎಲ್ಲ ಬಗೆಯ ಸೌಲಭ್ಯಗಳು 
ದೊರೆತವು. 

ಶ್ರೀ ನರಸಿಂಹದಾಸರು ಮಾನ್ವಿಯಲ್ಲಿ ವಾಸವಾಗಿರುವಾಗ 
;ಶಾಲಿವಾಹನ ಶಕೆ ೧೬೫೦ಕ್ಕೆ ಸಲ್ಲುವ ಕೀಲಕ ಸಂವತ್ಸರದ 
ಶ್ರಾವಣ ಶುದ್ಧ ಬಿದಿಗೆಯಂದು (೨೭-೭-೧೭೨೮) ಜಗನ್ನಾಥ 
:ದಾಸರು ಹುಟ್ಟಿದರು. ಈ ಮಾತನ್ನು ತಂದೆ ವೆಂಕಟೇಶವಿಠ- 
(ಲಾಂಕಿತರು ಹೀಗೆ ಹೇಳಿದ್ದಾರೆ : 
«ಮಾನವೀ ಮಂಡಲದ ಶಾನುಭೋಗ ನೃಸಿಂಹ 
ಮಾನಿನೀ ಲಕ್ಷ್ಮಮ್ಮ ಸೂನುವಾಗಿ ಶಾಲಿ- 
ವಾಹನ ಕೀಲಕ ಶುದ್ಧಾನೂನ ಶ್ರಾವಣ ಬಿದಿಗಿ 
ಅ್ರೋನಿವಾಸನ ನಾಮದಿ ....... » 


೧೦ ಜಗನ್ನಾಥದಾಸರ ಹಿ 


ಇಲ್ಲಿ ಬರುವ ಶ್ರೀನಿವಾಸನೆಂಬ ಹೆಸರು ಜಗನ್ನಾಥದಾ 
ಮೊದಲಿನ ಹೆಸರು. ಶ್ರೀ ಶ್ರೀನಿವಾಸದೇವರ ಅನುಗ್ರಹದಿಂ 
ಮಗು ಹುಟ್ಟಿದ ಕಾರಣದಿಂದ ಬಹು ಭಕ್ತಿಯಿಂದ ಶ್ರೀನಿವ 
ನೆಂಬ ಹೆಸರನ್ನು ಆ ಮಗುವಿಗೆ ಇಟ್ಟರು. ಆದರೆ ಇಂ 
ಹುಟ್ಟಿದ ದಿವಸವನ್ನು ಕೆಲವರು ೧೬೪೯ಕ್ಕೆ ಸಲ್ಲುವ ಕೀ 
ಸಂವತ್ಸರ ಎಂದು ಪ್ರಕಟಿಸಿದ್ದಾರೆ. ಆದರೆ ಅದು ಪ್ಲವ 
ಸಂವತ್ಸರವಾಗುತ್ತದೆ. ಆದ್ದರಿಂದ ಅವರು ಹುಟ್ಟಿದ ದಿವ 
ವನ್ನು ೨೭ನೆಯ ಜುಲೈ ೧೭೨೮ ಎಂದು ಸಾಮಾನ್ಯವ 
ಎಲ್ಲರೂ ಒಪ್ಪುತ್ತಾರೆ. 

ಬಾಲಕನು ಬೆಳೆದು ' : ಪಂಡಿತನಾದ. ಕನ್ನಡ-ಸಂಸ 
ವೆರಡೂ ಭಾಷೆಗಳಲ್ಲಿಯೂ ಪರಿಣತನಾದನು. ಪ್ರತಿಭೆಂ 
ಅರಳಿ ಕಾವ್ಕರಚನಾಶಕ್ತಿಯು ಬೆಳಕು ಪಡೆಯಿತು. ಅದು ಜ 
ರನ್ನು ಮುಗ್ಧ ಗೊಳಿಸಿತು. ಆಗ ಶ್ರೀ ರಾಘವೇಂದ್ರ ತೀಥ: 
ಮಠದ ಪೀಠದಲ್ಲಿ ಶ್ರೀ ವರದೇಂದ್ರ ಶ್ರೀಗಳವರು ಧರ್ಮರಾ 
ವನ್ನು ಪಾಲಿಸುತ್ತಿದ್ದರು. ಅಲ್ಲಿಗೂ ಶ್ರೀನಿವಾಸನ ಖ್ಯಾತಿಂ 
ಮುಟ್ಟಿದಾಗ ಗುರು ಕಾರುಣ್ಯವು ಅವನನ್ನು ಗುರುಪೀಠದ ಸಃ 
ಧಿಗೆ ಬರಮಾಡಿಕೊಂಡಿತು. "" ವರದೇಂದ್ರ ಪಂಚೆರತ್ತ 
ವನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿ ಹಾಡಿದಾಗ ಗುರುವಿನ ಅನ 
ಗ್ರಹವು ಸಂಪೂರ್ಣವಾಗಿ ತತ್ತ್ವಪ್ರಕಾಶಿಕಾ, ನ್ಯಾಯಸುಧ 
ವ್ಯಾಸತ್ರಯ ಮೊದಲಾದವುಗಳನ್ನು ಅರಗಿಸಿಕೊಂಡು ಅಸದ 


9. ಶ್ರೀ ಕರ್ನಾಟಕ ಭಕ್ತನಿಜಯ, ಪುಟ ೪೨೮ - ಬೇಲೂರು 
ಕೇಶವದಾಸ: 


'ಗೆನ್ನಾಥದಾಸರ ಹಿರಿನೆ ೧೧ ' 


: 


ನಸಿಕೊಂಡನು. ಶ್ರೀ ಶ್ರೀ ವರದೇಂದ್ರರು ಶ್ರೀನಿವಾಸನಿಗೆ 
ನ್ರಪ್ತವಯಸ್ಸಾದಕೂಡಲೇ ಮದುವೆ ಮಾಡಿ, ಮಾನ್ವಿಯಲ್ಲಿ 
ಇಠಪ್ರವಚನ ೫028ೊಂಡಿರಲು ಆಶೀರ್ವಾದ ಪಜಯ: 
ಅಮೃತಗಳಿಗೆಯಿಂದ ಖ್ಯಾತಿಯನ್ನು ಪಡೆಯುತ್ತ ಶ್ರೀನಿವಾಸನು 


)ೀನಿವಾಸಾಚಾರ್ಯ, ""ಆಚಾರ್ಯರು” ಆದರು. ಆದರೆ 
'ದೈಗೆ ಭೂಷಣವಾದ ವಿನಯವು ಇವರಿಂದ ಬಹುಕಾಲದ 
'ರೆಗೆ ದೂರ ಉಳಿಯಿತು. ವಿದ್ಯಾಮದವು ವಿಪರೀತವಾಗಿ 
ನ್ನಡ ಪದಗಳನ್ನು ಹಳಿದರು. ಹರಿದಾಸರನ್ನು ತುಚ್ಛವಾಗಿ 
ಡರು. ಕನ್ನಡ ಮಾತುಗಳನ್ನು ಮೈಲಿಗೆಯ ಮಾತುಗಳೆಂದು 
ಯಾಳಿಸಿದರು. ಶ್ರೀ ವಿಜಯದಾಸರಂತಹ ಮಹಾಮಹಿಮ 
ನ್ನು ತುಚ್ಚವಾಗಿ ಕಂಡರು, ಅಸೂಯೆಪಟ್ಟರು. ಅವರು ತಮ್ಮ 
ಬಂಧಿಕರೇ ಆಗಿದ್ದರೂ, ““ಕೂಸೀಮಗದಾಸ'' ಎಂದು ಕೀಳು 
ಎಡಿಗಳಿಂದ ಕರೆದು "ತೃಪ್ತಿಪಟ್ಟ ಚಾ ಆದರೆ ಇದಕ್ಕೆ ತಕ್ಕ ಶಾಸ್ತ್ರಿ 
ಬಾಗಬೇಕಲ್ಲವೆ? ಅದಕ್ಕೆಂದೇ ಏನೋ, “ಇಂತು ಹರಿಶರಣ 
ಮಂತರನು ಬೈದ” ಗ ಹೊಟ್ಟೆಶೂಲೆ, ಅಕಾಲ 
'ಪಮತ್ಯುಸ್ವರೂಪದ ಕ್ಷಯರೋಗ ಪ್ರಾಪ್ತವಾಯಿತು. 
ದರಿಂದ ಆಚಾರ್ಯರು ತತ್ತರಿಸಿ ಹೋದರು. ಪಾಠ 
ಸ ವಚನಗಳು ನಿಂತವು. ಈ ಕುತ್ತುಗಳ ನಿವಾರಣೆಗಾಗಿ 
ೀನಿವಾಸನ ಸೇವೆಯೂ ಪೂರೈಸಿತು. ಘಟಿಕಾಚಲದ ಮುಖ್ಯ 
ಸ್ರಾಣನಿಗೂ ಶರಣು ಬಂದರು. ಮಂತ್ರಾಲಯದಲ್ಲಿಯೂ 
ವೆ ಮಾಡಿ ದಣಿದರು. ಎಲ್ಲಿಯೂ ಪರಿಹಾರವು ದೊರೆಯ- 
ಲ್ಲ. ಏಕೆಂದರೆ, 


ಇ ಜಗನ್ನಾಥದಾಸರ ಹಿ 


««ನಭಜತಿ ಕುಮನೀಷಿಣಾಂ ಸ ಇಜ್ಯಾಂ 
ಹರಿರಥನಾತ್ಮಜನ ಪ್ರಿಯೋ ಸಿ 
ಶೃತ ಧನಕುಲ ಕರ್ಮಣಾಂ ಮದ್ಯೆ ರ್ಯ | 
ನಿದಧತಿ ಪಾಹ ಕಿಂಚನೇಷು ಸತ್ತು |» 


[ತಾವು ಬಹುಶ್ರುತರು, ಧನವಂತರು, ಉತ್ತಮ ಕುಲದ 
ಎಂಬ ಮದಗಳಿಂದ ಕೂಡಿದ ಅಜ್ಞಾನಿಗಳು, ದೇವರೇ ಸ 
ವೆಂದು ನಂಬಿದ ಸತ್ಬುರುಷರಿಗೆ ದ್ರೋಹ ಮಾಡಿ ಭಗವಂತಃ 
ಪೂಜೆಯಿಂದ  ಒಲಿಸುವೆವೆಂದರೆ, ಅಂತಹರ ಪೂಜೆಯ 
ಬಡವರಾಧಾರಿಯಾದ : ಪರಮಾತ್ಮನು ಸ್ವೀಕರಿಸುವುದಿ 
ಎಂಬುದು ಭಾಗವತೋಕ್ತಿ. ಅಂತೆಯೇ ಭಜಕರ ಕಾಮಧೇ 
ನಮಿಪರ ಕಲ್ಪವೃಕ್ಷವಾದ ಶ್ರೀರಾಯರೂ ಕೂಡ ಶ್ರೀನಿವಾ 
ಚಾರ್ಯರನ್ನು ಹಚ್ಚಿಕೊಳ್ಳಲಿಲ್ಲ. ಆದರೆ ಭೃಗುಮುಃ 
ಅವತಾರಿಗಳಾದ ಶ್ರೀವಿಜಯದಾಸರನ್ನು ಅವಮಾನ ಮಾಡಿರ 
ಅಲ್ಲಿಯೇ ಹೋಗಿ ಶರಣಾಗತನಾಗು, ಎಂಬ ಸೂಚನೆಯ 
ಕೊಟ್ಟು ಕತ್ತಲೆಯಲ್ಲಿ ಬೆಳಕಿನ ಕಿಡಿಯನ್ನು ಹಿಡಿದರು. ಆ 
ತಂದೆ ವೆಂಕಟವಿಠಲರ ಪ್ರಕಾರ ಪವಮಾನ ಪೂಜೆಯ ಫಲಃ 
ಮೇಲಿನ ಸೂಚನೆ ದೊರೆತು ಚೀಕಲಪರವಿಗೆ ಬಂದು, 


“ಪಾಂಡಿತ್ಯ ಹುಡಿಯೂಗಲೆಂದೆನುತ ನುಡಿನುಡಿಗೆ ನಮ್ರತೆ 
ಒಡಮೂಡಿಡಂತಾಗೆ ಅಡಿಗಡಿಗೆ ನಡುಗುತ.... 
ಕಡುದಯಾನಿಧೆ ಕಾಯೋ ke 

ಒಡಲೊಳ್‌ ಬಂದವನೆಂದು ಅಡಿಪಿಡಿದು 

ಪೊಡಮಟ್ಟು ನುಡಿದ ವಿಜಯಾರ್ಯರಲ್ಲಿ (ತಂ. ವೆಂ. ಪಿ 


| 


. ಜಗನ್ನಾಥದಾಸರ ಹಿರಿಮೆ ೧೩ 


' ಎಂದು ಉಕ್ತವಾಗಿದೆ. ಅದೇನೇ ಇದ್ದರೂ ವಿಜಯದಾಸರ 
ಮುಖಾಂತರವಾಗಿಯೇ ಅವರ ಮುಂದಿನ ಕುತ್ತುಗಳೆಲ್ಲ ಪರಿಹಾರ 
ವಾದುವು ಎಂಬುದಕ್ಕೆ ವಾದವಿಲ್ಲ. ಈ ರೀತಿ ಅನನ್ಯಭಾವೆದಿಂದ 
ಶರಣಾಗತರಾಗಿ ಬಂದ ಆಚಾರ್ಯರನ್ನು ಅವರ ಸ್ವರೂಪ- 
ಗುರುಗಳಾದ ಗಣಪತಿಯ ಅಂಶಸಂಭೂತರೆಂದೆನ್ನಿಸಿಕೊಂಡ 

' ಗೋಪಾಲದಾಸರ ಹತ್ತಿರ ಹರಿದಾಸ ದೀಕ್ಷೆಗಾಗಿ ಕಳಿಸುತ್ತಾರೆ. 9 

' ವೇಣೀಸೋಮಪುರದಲ್ಲಿ ಅವರು ಆಚಾರ್ಯರನ್ನು ನಿರೀಕ್ಷೆ 
ಯಂತೆ ಉಪಚಾರ ಮಾಡಿ ಪೂಜೆ ನೈವೇದ್ಯಗಳಾದಮೇಲೆ ಒಂದು 
ಜೋಳದ ರೊಟ್ಟಿಯನ್ನು, 


10, 


“ಎನ್ನ ಬಿನ್ನಪ ಕೇಳೋ ಧನ್ವಂತರಿ ದಯಮಾಡೊ 
ಸಣ್ಣವನು ಇವ ಕೇವಲ! 
ಬನ್ನ ಬಡಿಸುವ ರೋಗವನ್ನು ಮೋಚನ ಮಾಡಿ 

_ ಚೆನ್ನಾಗಿ ಪಾಲಿಸುವುದೋ - ಕರುಣೇ ಪಗ 
ಅನ್ಯರನು ಭಜಿಸದಲೆ ನಿನ್ನನೇ ಸ್ಮರಿಸುತ್ತ 
ನಿನ್ನ ಚಿಹ್ನಗಳನ್ನೆ ಧರಿಸಿ | 
ನಿನ್ನ ನಾಮುಚ್ಚರಿಸಿ ನಿನ್ನವರವನು ಎನಿಸಿ 
ನಿನ್ನಿಂದ ಉಪಜೀನಿಸಿ ॥ 


ಶ್ರೀನಿವಾಸಾಚಾರ್ಯರು ಹಿಂದೆ ವಿಜಯದಾಸರ ನಿಂದೆಯನ್ನು 
ಮಾಡಿದಾಗ ಆ “ಗುರುನಿಂದೆ*ಯನ್ನು ಶ್ರೀ ಗೋಪಾಲದಾಸರು 
ಕೇಳಿ ಉಪವಾಸ ಮಾಡಿದ್ದರು. ಆ ಸಂದರ್ಭದಲ್ಲಿ ವಿಜಯ 
ರಾಯರು ಶ್ರೀನಿವಾಸಾಚಾರ್ಯರು ಗೋಪಾಲದಾಸರ ಬಳಿಗೆ 


ಬಂದು ಶರಣಾಗತರಾಗುವರೆಂದು ಹೇಳಿದರು. 


ಜಾಮಾ 


ಣಿ 


NU ie Ne 


೧೪ ಜಗನ್ನಾಥದಾಸರ ಹಿರಿನ 


ಅನ್ನ ಆರೋಗ್ಯ ಅಲ್ಪವು ಆಗಿ ಅನ್ಯರಿಗೆ 

ಇನ್ನು ಆಲ್ಬ ರಿಯಚೇಕೇ? | 

ನಿನ್ನ ಸಂಕಲ್ಪ ಭಕುತರನು ಪೋಷಿಸೆನೆಂದು 
ಘನ್ನ ಬಿರುದನ್ನು ಉಳುಹೋ-ಸ್ಟಾ est 


“ಆದಿವ್ಯಾಧಿಗಳು ಉನ್ಮಾ! ದ-ವಿಭ್ರ ಮ ನಾನಾ 
ಬಾಥೆಗಾಷಥವು ನೀನೇ] 

ಈ ದಾವ ನಿನ್ನ ಕರಕಮಲದಿಂ ಸುಧೆಗರೆದು 

ಸಾಧುಗಳ ಪಾಲಿಸು ನೀನೆ 

ಮೋದ ಬಡಿಸುವೆ ನಿನ್ನ ಸಾಧಿಸುವ ಜನರಿಗೆ ಶು- 
ಭೋಡದ ಯಂಗಳನೆ ನೀಡಿ........ 

ಆದರದೊಳಿವಗೆ ತನಪಾದ ಧ್ಯಾನನನಿತ್ತು 
ಸಾಧುಗಳೊಳಗೆ ಇರಿಸಿ ಮೋದ ಕೊಡು ಸರ್ವದಾ ॥1೪9॥ 
ನಿನ್ನವರಲಿಯೆ ಇವಗೆ ಇನ್ನು ರತಿಯನ್ನೆ ಕೊಡು | 
ನಿನ್ನವನೆ ಎಂದು. ಅರಿದು........! 
ನಿನ್ನ ಪ್ರಾರ್ಥಿಸದೆ ನಾನನ್ಯರಿಗೆ ಆಲ್ಬರಿಯೆ 

ಎನ್ನ ಪಾಲಿಸುವ ದೊರೆಯೆ॥ 

ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು | 

ಮನ್ನಿಸಲು ಬೇಕು ಕರುಣೀ | 

ಅನಂತ ಗುಣಪೂರ್ಣ ಗೋಪಾಲ ವಿಠಲಾ 

ಇನ್ನಿದನೆ ಪಾಲಿಸುವುದು - ಪ್ರಭುವೆ |. 1೫॥ 


ಎಂದು ಹಾಡಿ ಅಭಿಮಂತ್ರಿಸಿಕೊಟ್ಟು  ಉದರವಾ ) ಧಿಯನ್ನು 
ನಿವಾರಣೆ ಮಾಡಿದರು. ಇಷ್ಟೇ ಅಲ್ಲದೆ ತಿರುಪತಿಯಲ್ಲಿ ಬಂಕಿ 
ಅಪಮೃತ್ಯುವನ್ನು ನಿವಾರಣೆ ಮಾಡಿ ವಿಜಯದಾಸರ ಆಜಿ 
ಯಂತೆ. ೪೦ ವರ್ಷಗಳ ಆಯುಷ್ಯ ವನ್ನು ಅವರಿಗೆ ದಾನ ಮಾ! 


ಜಗನ್ನಾಥದಾಸರ ಹಿರಿಮೆ ೧೫ 


ಔದಾರ್ಯಮೆರೆದು ತ್ಕಾಗದ ನಿಧಿಯಾದರು. ಈ ಘಟನೆಯು 
ಶಾ. ಶಕೆ, ೧೬೯೧ ರ ವಿರೋಧಿ ಸಂವತ್ಸರದಲ್ಲಿ ನಡೆಯಿತೆಂದು 
ಶ್ರೀ ಕರ್ನಾಟಕ ಭಕ್ತವಿಜಯದಲ್ಲಿ ನಿರೂಪಿತವಾಗಿದೆ. ಆದರೆ, 
“ಶ್ರೀ ಜಗನ್ನಾಥದಾಸರಿಗೆ ಆಯುರ್ದಾನವಾದದ್ದು ಕ್ರಿ. ಶ. 
೧೭೫೪-ಶಾ.ಶ. ೧೬೭೬ ರ ಭಾವಸಂವತ್ಸರ ಆಶ್ವಯುಜಮಾಸ” 
ಎಂದು ಡಾ| ಕೆ. ಎಂ. ಕೃಷ್ಣರಾವ್‌ ಅವರು ಸಿದ್ಧಮಾಡಿ 
ತೋರಿಸಿದ್ದಾರೆ. 3» ಅಂತೂ ಆ ಮುಹೂರ್ತದಿಂದ ನವಜೀವನ 
ನವಚೇತನವನ್ನು ಹೊಂದಿ ಹರಿದಾಸರ ಅಗಾಧ ಸಾಮರ್ಥ್ಯ 
ವನ್ನು ತಿಳಿದುಕೊಂಡರು. ಅದನ್ನೇ ಮೈಗೂಡಿಸಿಕೊಳ್ಳಲು 
ಆರಂಭಿಸಿದರು. ಇದೆಲ್ಲ ಗುರುಕಾರುಣ್ಯದ ಮಹಿಮೆಯೆಂದು 
ಬಗೆದು ಕೃತಜ್ಞತೆಯಿಂದ ಶ್ರೀ ಗೋಪಾಲದಾಸರಿಗೆ ವಂದನೆ 
ಗಳನ್ನು ಸಲ್ಲಿಸಿ ತಮಗೂ ಅಂಕಿತ ಪ್ರಧಾನವಾಗಬೇಕೆಂದು 
ಕೇಳಿಕೊಂಡರು. ಆಗ ಅವರ ಗುರುಗಳು ಅಂಕಿತವು ಪಂಢರಪುರ 
ದಲ್ಲಿ ಪಾಂಡುರಂಗನಿಂದಲೇ ದೊರೆಯುತ್ತದೆಯೆಂದು ತಿಳಿಸಿದರು. 
ಅದಕ್ಕಾಗಿ ಶ್ರೀನಿವಾಸಾಚಾರ್ಯರು ಪಾಂಡುರಂಗನ ದರ್ಶನಕ್ಕೆ 
ಪರಮಾತ್ಮನನ್ನು ನೆನೆಯುತ್ತ ಧಾವಿಸಿದರು. 


11. ಈ ಜಗನ್ನಾಥದಾಸರು -— ಪುಟಿ ೧೫೫ - ೧೫೬ - ಡಾ| ಕೆ. ಎಂ. 
> ಕೃಷ್ಣರಾವ್‌ 


೫, ಅಂಕಿತಪ್ರಭಾನ-ದೈವೀ ಚಮತ್ಕಾರ 


ಶ್ರೀನಿವಾಸಾಚಾರ್ಯರಿಗೆ ಅಂಕಿತ ಪ್ರಧಾನವಾದ ವಿಷಯ 
ದೈವೀ ಚಮತ್ಕಾ ರವೇ ಸರಿ. ಇಲ್ಲಿಯವರೆಗೆ ನಡೆದು ಬಂರ 
ದಾಸವರೇಣ್ಯ ರಿಗೆ ಅಂಕಿತವು ಅವರವರ ಗುರುಗಳೆ ಮುಖಾಂತ 
ಪ್ರತ್ಯಕ್ಷವಾಗಿಯೋ, ಸ್ವಪ್ನದಲ್ಲಿಯೋ ದೊರೆತಿದ್ದರೆ ಇವರಿಃ 
ಭೀಮರಥಿಯಲ್ಲಿ ಪರಮಾತ್ಮ] ನು ತಾನೇ ಕರುಣಿಸಿದ : ಪ್ರಸಾರ 
ವಾಯಿತು. ಅತ್ಯಂತ ಭಯು ಭಕ್ತಿಗಳಿಂದ ಪಾಂಡುರಂಗನನ್ನು 
ಕಾಣುವ ಹಂಬಲ ಎಡ ನದಿಯಲ್ಲಿ ಮೂರು ಸಲ ಮುಳುಗ 
ಹಾಕಿದರು. ಮೂರನೆಯ ಸಲಕ್ಕೆ, “ಜಗನ್ನಾಥ ವಿಠಲ” 
ಎಂಬ ಅಕ್ಷರಗಳುಳ್ಳ ಶಿಲಾಘಲಕವು ದೊರೆಯಿತು. ಅದನು 
ನೋಡಿ ಅವರು ಭಾವತನ್ಮ ಯರಾದರು. ದಿವ್ಯದೃಷ್ಟಿಯಿಂಕ 
ಆ ಫಲಕವನ್ನು ತಲೆಯ ಮೇಲೆ ಇಟ್ಟುಕೊಂಡು 


“ತಟತ್‌ಕೋಟಿ ನಿಭಕಾಯೆ ಜಗನ್ನಾಥ 
ವಿಠಲಯ್ಯಾ ವಿಠಲಯ್ಯಾ Al 


ಭಜಿಸುವೆ ನಿನ್ನನು ಅಜಭನ ಸುರನುತ 
ಭಜಕಾಮರತರು ಕುಜನಕುಠಾರೀ ॥0॥ 
ನೀ ಕರುಣಿಸದೆ ನಿರಾಕರಿಸಿದರೆನ್ನ 
ಸಾಕುನರಾರೊ ದಯಾಕರ ಮೂರುತಿ 13॥ 
ಶರಣಾಗತರನು ಪೊರೆನೆನೆಂಬ ತವ 
ದು ಕಣಾ ಸಿರಿವರದ ಜಗನ್ನಾಥ 
'ವಿಠಲಯ್ಯಾ ನಿಠಲಯ್ಯಾ llall 


ಪ ಥದಾಸರ ಹಿರಿಮೆ 1 


| 
| 

(3 ಕೀರ್ತನೆಗೆ ಆರಂಭಿಸಿ ಕುಣಿ ಕುಣಿಯುತ್ತ 
೫ ಎಂದು ಕಾಂಬೆನು ಪಾಂಡುರಂಗ ಮೂರುತಿಯ | 
'' ಇಂದು ಭಾಗ ನಿವಾಸ ನರನ ಸಾರಥಿಯ ॥ಸ॥ 
' ಶಠಕೂರ್ಮರೂಸಿಯ ಕಟಿ ಮಾನನ ಹರಿಯ 
ವಟು ಭಾರ್ಗವ ಕಾಕುತಸ್ಥ ಶಠಕಂಸ ದ್ವಿಷನ 
ನಿಬಿಲಾಂಬಕ ಸಹಾಯ್ಯ ಖಳಕಟಿಕಾರಿ ಭೀಮಾ 
ತಟವಾಸ ಜಗನ್ನಾ ಥ ವಿಠಲ ಮೂರುತಿಯ ॥೧॥ 


ಬಾ ಗ್ಗೆ 


¥ ಹಾಡಿ ನಲಿಯುತ್ತ, ಮಂದಿರದಲ್ಲಿ ಪ್ರವೇಶಿಸಿ 
ತೆ ಕಂಡೆ ಟ್‌ | ಶ್ರೀಮನಃಪ್ರಿಯನ ॥ಪ॥ 
೫ ಮಾತಂಗ ಕರದ ಜಂಫೆಗಳ ಗುಲ್ಭ 
| ಜಾತಿ ಮಣಿಕಾಂಗುಲಿ ಸಂಘಗಳ ॥ 

೫ ಜ್ಯೋತಿ ಬೆಳಗೆ ಜಗನ್ನಾಥನಂಭ) ಪು 
ಉದಿತ ಶತಭಾಸ್ಕರ | 

Wr ಗಭಸ್ತಿ ತಿರಸ್ವರ 

Wr ಸುಜನರ ಯಶಸ್ಕರ ॥ 


ರ | 


"ಎಂದು ಸ್ತೋತ್ಸ ಮಾಡುತ್ತ ಕಣ್ಣು ತೃಪ್ತಿಯಾಗುವಂತೆ 
ಪಾಂಡುರಂಗನನ್ನು ನೋಡಿ, 

| | ಫನ್ನಣಾಡಿನು ನಿಕಲನ ಕಂಡು | ಓಡಿತು ಅಘದ್ದಿಂಡು ॥ಪ॥ 

|. ಥನ್ಯನಾದೆನು ಜಾಹ್ನವಿ ಪಿತ ಲಾನಣ್ಯಮೂರುತಿಯ ಕಣ್ಣಲಿ 

ಕಂಡು» 

KN ಮನಸ್ಸೃಪ್ತಿಯಾಗುವಂತೆ ಮೈಮರೆತು ಹಾಡಿದರು.ಹೀಗೆ' 

ಮೇಲೆ ಉದ್ದ "ತವಾದ ಕೀರ್ತನೆಗಳಲ್ಲಿ ಕೆಲವರು, . "ಎಂದು 

'ಕಾಂಬೆನೋ ಗ ಮೂರುತಿಯ” ಎಂಬುದೇ 


ಹಾ 


೧೮ ಜಗನ್ನಾ ಥದಾಸರ ಹಿರಿ: 


ಮೊದಲನೆಯ ಕೈ ತಿಯೆಂದೂ, ಮತ್ತೆ ಕೆಲವರು "“ತ್ರಟಿತ್ಕೊ €: 
ನಿಭಕಾಯ ಜಗನ್ನಾ ಥ ವಿಠಲಯ್ಕಾ” ಎಂಬುದೇ ಸ್‌ 
ಕೃ ತಿಯೆಂದೂ ಅಭಿಪ್ರಾ ಹನು ರೆ... ಆದರೆ ಹರಿದ 
ಪಂಥದಲ್ಲಿ ಅಂಕಿತಪ್ರದಾನ ಮಾಡುವಾಗ ಮೊದಲು, ಪ್ಲ 
ಯಲ್ಲಿಯೇ ಶಿಷ್ಯನ ಹ ಹಾಕಿ ಕೊನೆಯಲ್ಲಿ ಗುರುಗ 
ತಮ್ಮ ಅಂಕಿತವನ್ನಿ ಟ್ಟು ಪದವನ್ನು ಮಾಡಿ ಶಿಷ್ಕ ನಿಗೆ ಆಶೀವಾಃ 
ಡು ಸವಯ ಜಸ ರೂಢಿಯಲ್ಲಿದೆ. ಇಲ್ಲಿ ಶ್ರೀ ಜಗನಾ 
ದಾಸರಿಗೆ ಶ್ರೀ ಗೋಪಾಲದಾಸರು ತಮಗೆ "ಗುರುಗಳಾದರ 
ಅಂಕಿತವು ದೈ ವದತ್ತವಾಗಿ ಬಂದಿರುವುದರಿಂದ ಮೊದಲ ಪದವ 
ತಾವೇ ಸಂಪ್ರದಾಯಕ್ಕೆ ಅನುಸರಿಸಿ ಎರಡೂ ಕಡೆಗಳಲ್ಲಿ ತಃ 
ಅಂಕಿತವನ್ನೇ ಹಾಕಿರುವುದನ್ನು ಗಮನಿಸಬಹುದೆಂದು ಡಾ| 
ಎಂ. ಕೃಷ್ಣರಾಯರು ಅಭಿಪ್ರಾಯ ಪಡುವುದು ಸಮಂಜ 
ವೆನಿಸುತ್ತದೆ. ಯಾವುದು ಮೊದಲು ಯಾವುದು ಹಿಂದೆ ಎ 
ಒಣ ತರ್ಕದಿಂದ ಬರುವ ಭಾಗ್ಯವಾದರೂ ಏನು ? ಮಹಾಭ 
ವಂತರಾದ ಶ್ರೀನಿವಾಸಾಚಾರ್ಯರು ಈಶ್ವರೀ ಕೃಪೆಯ 
ಕ್ಷಣದಿಂದ ಜಗನ್ನಾಥದಾಸರೆಂದೇ ಪ್ರಸಿದ್ಧರಾಗಿ ಪುಂಖ 
ಪುಂಖವಾಗಿ ಹರಿ ಭಕ್ತಿ ಕೃತಿಗಳನ್ನು ರಚನೆ ಮಾಡಿ ಕುಲಕೊ 
ಯನ್ನು ಉದ್ದಾರ ಮಾಡಿದರು. 
ಅಂದು ಮದಾಂಧತೆಯಿಂದ ಕೂಡಿ ಹೀಯಾಳಿ; 
“ಆಚಾರ್ಯರು ಇಂದು ಮಾರ್ದವತೆಯಿಂದ ಕೂಡಿ ವ 
ದಿಂದ ದಾಸರಾಗಿ ವಿಜಯದಾಸಾರ್ಯರನ್ನು -- 


“ರತುನ ಡೊರಕಿತಲ್ಲಾ — ಎನಗೆ ದಿವ್ಯರತುನ ದೊರಕಿತಲ್ಲ 


ಎ OS BNE EE 


ಈ ತ ಸ ವಕ್‌ ಸಸ್ಯವು 


ಜಗನ್ನಾಥದಾಸರ ಮಹಿಮೆ ೧೯ 


ರತುನ ದೊರಕಿತು | ಎನ್ನ ಜನ್ಮ ಪವಿತರವಾಯಿತು ಈ ದಿನದಿ 
ಯೆತನ ಗೈಯುತ | ಬರುತಿರಲು ಪ್ರಯತನವಿಲ್ಲದೆ ವಿಜಯ 
ರಾಯರೆಂಬ ಅ. ಪಗ 
“ಜಗನ್ನಾಥ ವಿಠಲನ ಪಾದಕಮಲಕೆ ಮಧುಪನಂದದಿ 
ಮೇದಿನಿಯೋಳ್‌ ತೋರುತ್ತ ಮೆರೆಯುವ .... ರತುನ : 
ದೊರಕಿತಲ್ಲಾ » 


ಎಂದು ಭಯ ಭಕ್ತಿ ನಿಷ್ಠೆಯಿಂದ ಹಾಡಿ ಮಾಡಿದ ಪಾಪವನ್ನು 
ಕಳೆದುಕೊಂಡರು. ಅದರಂತೆ 


“ಗೋಪಾಲದಾಸರಾಯ ನಿನ್ನಯ ಪಾದ 


ನಾ ಪೊಂದಿದೆನು ನಿಶ್ಚಯ ಪ 

ಈ ಪೀಡಿಸುವ ತ್ರಯತಾಪಗಳೋಡಿಸಿ 
ಕೈಸಿಡಿದೆನ್ನನು ಕಾಪಾಡು ಅನುದಿನ ಅ. ಪಗ 
ಅಪಮೃತ್ಯುವನು ತರಿದೆ ಎನ್ನೊಳಗಿದ್ದ 
ಅಪರಾಧಗಳ ಮರೆದೆ ॥ 

ಚಪಲ ಚಿತ್ತನಿಗೊಲಿದು ವಿಪುಲಮತಿಯನಿತ್ತು 
ನಿಪುಣನೆಂದೆನಿಸಿದೆ ತಪಸಿಗಳಂದದಲಿ ॥ 
ಕೃಪಣವತ್ಸಲ ನಿನ್ನ ಕರುಣಕೆ- 
ಉಪಮೆಗಾಣಿನು ಸಂತತವು ಕಾ 
ಶ್ಯಸಿಯೊಳಗೆ ಬುಧರಿಂದ ಜಗದಾ 

ಧಿಸನ ಕಿಂಕರನೆನಿಸಿ ಮೆರೆಸಿದೆ. 1೨ 


ಎಂದು ಕೃತಜ್ಞತಾಪೂರ್ಣರಾಗಿ ಸ್ವ ಸ್ವರೂಪಗುರುಗಳಾದ ಶ್ರೀ 
ಗೋಪಾಲದಾಸರನ್ನು ಕೊಂಡಾಡಿ ಆದ ಆ ದಯೆಯು 
ಸಕಲ ಪ್ರಾಣಿಗಳಿಗೂ ಮೀಸಲಾಗಿರಲೆಂದು ಕೆಳಗಿನಂತೆ-- 


| 


3 ' ಜಗನ್ನಾ ಥದಾಸೆ 


“ಎನ್ನ ಪಾಲಿಸಿದಂದದಿ ಸಕಲ ಪ್ರಾ 
ಪನ್ನ ರ ಸಲಹೊ ಮೋದಿ ॥ 
ಅನ್ಕರಿಗೀಸ ಪರಿ ಬಿನ್ನಪ ಗೈ ಗೆ ಯೆ ಜ 
ಗಸ್ನಾ ಥವಿಠಲ ಸನ್ನು ಸ ಧೀರ | 
ನಿನ್ನ ಜ್‌ ನರಗ 

ಬನ್ನೆ ವೆ ಭಕ್ತಾನುಕಂಪಿ ಶ- 

ರ್ಯ ಬಂದೊದಗೀ ಸಮಯದಿ ಅ- 
ಚಿ ಧೇನಿಸುವ ನಿನ್ನ ನು.17 


ಎಂದು ಬೇಡಿಕೊಂಡು ವಿಶಾಲತೆಯನ್ನು ಮೆರೆದಿದ್ದಾ ರೆ, 
ಅಹಂಕಾರಗಳನ್ನು ಹೊಡೆದೋಡಿಸಿದ್ದಾ ರೆ. ಅಂತೆಯೇ : 
ಮುಂದೆ ಸರ್ವೋತ್ಯಷ್ಠ ತವಾದ, ಮಹಿಮಾಪೂರ್ಣನ 
ಹರಿಕಥಾಮೃ ಪ್ರಸಾರ. ಗ ಗ್ರಂಥವನ್ನೂ ಹೆಣ್ಣುಮಕ್ಕಳಿಗಾ? 
ಬರೆದ ಸುಮನೋಹರವಾದ “ತತ್ತಸುವ್ವಾ ಲ” ಎಂಬ ? 
ವನ್ನೂ ಅನೇಕ ಸುಂದರವಾದ ರಸ ರೀ ಥೆ 

ವಾದ "ಕೀರ್ತನೆಗಳನ್ನೂ ರಚನೆ ಮಾಡಿದರು. 


೬. ದಾಸರ ಹಿರಿಮೆ: ಹರಿಕಥಾಮೃತೆಸ 
ಹರಿಕಥಾಮೃತಸಾರವೆಂಬುದು ೩೨ ಸಂಧಿಗಳುಳೆ 
ಭಾಮಿನಿ ಷಟ್ಟದಿಗಳಿಂದ ಕೂಡಿದೆ.  ಕಾವ್ಯಾಲಂಕಾರಥೆ 
ಯೊಂದು ಸಂಧಿಯೂ ಸ ತಂತ್ರ. ಆ ಒಂದೊಂದು ಸ 
ಮೇಲೆ ಒಂದೊಂದು ಗ್ರಂಥವನ್ನು ಬರೆಯಬಹುದು. " 
ದ್ವೈತ ಸಿದ್ಧಾಂತದ ಕೈಪಿಡಿ. ಇಲ್ಲಿ ಕವಿ ತಾನು ವೇದ, ಈ 


2್ಲಾಥೆದಾಸರ ಹಿರಿಮೆ ೨೧ 


ನಿಷತ್ತು, ಯೋಗಶಾಸ್ತ್ರ ಸ್ಮ ಶಿ ಇತಿಹಾಸ, ಪುರಾಣ, 
ಕುಧ್ವಾಚಾರ್ಯರ ತತ್ವ ಗ್ರಂಥಗಳನ್ನೆಲ್ಲ ಜೀರ್ಣಿಸಿಕೊಂಡ 
ರಾಗಿ ಬಂದ ಸತ್ವದಿಂದ ಕೂಡಿದ ಭಕ್ತಿಯ ಸಾರವನ್ನು 
'ಥಾಮೃತಸಾರವೆಂದು ಹೇಳಿ' ಹಾಡಿದ್ದಾರೆ. ' ಆದ್ದ ರಿಂದ 
ರಾದರೂ ಈ ಗ್ರಂಥದ ಹೆಸರನ್ನು ನೋಡಿ ಇದೊಂದು 
'ಥೆಗಳ ಸಾರಸಂಗ್ರಹವೆಂದು ಅರ್ಥ ಮಾಡಬಾರದು. ಈ 
ಭವೊಂದು ಅಣುಸುಧಾ. ಇದರಲ್ಲಿ ಬಳಸಿರುವ ಪದಗಳನ್ನು 
"ಡಿದರೆ ಈ ಗ್ರಂಥವು ಚಿಕ್ಕಮಕ್ಕಳಿಗೂ ಅರ್ಥವಾಗಬೇಕು. 
೨ ಅರ್ಥವ್ಯಾಪ್ತಿಯನ್ನು ನೋಡುತ್ತ ಹೋದರೆ, ಎಂತಹ 
! ಪಂಡಿತರಿಗೂ ಅದರ ನೆಲೆಯೇ ಕಾಣುವುದಿಲ್ಲ. ಅಂತೆಯೇ 
ಧ್ವವಿಜಯದಲ್ಲಿ ಹೇಳಿದ, 


«ಬಾಲ ಸಂಘಮಪಿ ಬೋಧಯದೃ ಶಂ ದುರ್ನಿರೂಪವಚನಂಚ 


| ಅಪ್ರಮೇಯ ಹೃದಯ ಪ್ರಸಾದವತ್‌ ಸೌಮ್ಯಕಾಂತಿಚ 
ವಿಪಕ್ಷಭೀಷಣಂ ॥ » 
ನ ಮಾತು ಈ ಗ ಗ್ರಂಥಕ್ಕೆ ಅನ್ವ ಯಿಸುತ್ತದೆ. 

ಈ ಗ್ರಂಥದಲ್ಲಿ ದು ಮತ ವಿಷಯ. 
ರಿಂದ ಇದು ಸಾಹಿತ್ಯ ವಾಗದೆಂದು ಎಷ್ಟೋ ಜನರ 
ಪ್ರಾಯ. ಅದರೆ ಇಲ್ಲಿ ದಾಸರು ಧರ್ಮಕ್ಕೆ ಪ್ರಭುವಾದ 
ಮಾತ್ಮನನ್ನು ಇಷ್ಟನಾಮರೂಪಗಳಿಂದ ನೆನದು ಭಕ್ತಿಯಿಂದ 
ಸಿದ್ದಾ ಚ ಆದ್ದ ರಿಂದ ಇದು ಭಕ್ತಿಯನ್ನು ನಿರೂಪಿಸುವ 


್ಯ ಇದರಲ್ಲಿ ತತ್ತ ಗಳು ಅಪ್ರಯತ್ನವಾಗಿ ಬಂದು 


೨೨ ಜಗನ್ನಾಥದಾಸರ ಹಿರಿ 


ಸೇರಿರುವುದರಿಂದ ಅದೂ ಒಂದು ಸೊಗಸಾಗಿಯೇ ಪರಿಣ 
ಸಿದೆ. ಶಾಸ್ತ್ರವೂ ಕೂಡ ಕಾವ್ಯವಾಗಿ ಇಲ್ಲಿ ನಿಂತಿದೆ. ಅಂತೆಂ 
ಇದೊಂದು ಪ್ರಾಸಾದಿಕ ಗ್ರಂಥ. ಗುರು-ಹಿರಿಯರ ಆಃ 
ಯಿಂದ ರೆಚನೆಯಾದದ್ದು, ಅವರೇ ಹೇಳುವಂತೆ, 
"“ಬುದ್ಧಿ ವಿದ್ಯಾಬಲದಿ ಹೇಳಿದ: ಸ 
ಶುದ್ಧ ಕಾವ್ಯವಿದಲ್ಲ ತತ್ತ್ವಸು 
ಪದ್ಧತಿಗಳನು ತಿಳಿದ ಮಾನವನಲ್ಲ ಬುಧರಿಂದ 
ಮಧ್ವನಲ್ಲಭ ತಾನೆ ಹೃದಯದೊ- 
ಳಿದ್ದು ನುಡಿದಂದದಲಿ ನುಡಿದೆನ 
ಪದ್ಧಗಳ ನೋಡದಲೆ ಕಿವಿಗೊಟ್ಟಾಲಿಪುಡು ll» 


ಈ ಕೃತಿಗೆ ಪರಮಾತ್ಮನೇ ಪ್ರೇರಕ. ಶ್ರೇಷ್ಠ ವರಕ 
ಗಳಾದ ಕುಮಾರವ್ಯಾಸ, ಲಕ್ಷ್ಮೀಶರಂತಹರು ತಮ್ಮ ಕಾವ್ಯಗಳನ 
ರಚಿಸಿದವನು ಪರಮಾತ್ಮನೆಂದು ಹೇಳುವಂತೆ ಇಲ್ಲಿ ದಾಸರ 
ಕೂಡ -- 

“ಪ್ರೀಧವ ಜಗನ್ನಾಥ ವಿಠೆಲನು 

ತಾ ದಯದಿ ವದನದೊಳು ನುಡಿದೋ 

ಪಾದಿಯಲಿ ನಾನುಡಿದೆನಲ್ಲದೆ ಕೇಳಿ ಬುಧಜನರು॥ 

ಸಾಧುಲಿಂಗ ಪ್ರದರ್ಶಕರು ಷ್ಟ 

ಸೇಧಿಸಿದರೇನಹುದು ಎನ್ನಪ 

ರಾಧವೇನಿದರೊಳಗೆ ಪೇಳ್ವುದು ತಿಳಿದು ಕೋವಿದರು ॥ 
ಎಂದು ವಿನಯವನ್ನು ಮೆರೆದಿದ್ದಾ ರೆ. 

ಕನ್ನಡ ಭಾಷೆಯ ಬಗ್ಗೆ ಈ ದಾಸರಿಗೆ ಅಪಾರ ಪ್ರೇವ 
ಪರಮಾತ್ಮನ ತತ್ವಗಳನ್ನು ಹೇಳಲು ಸಂಸ್ಕೃತ ಬೇಕಿಲ್ಲ. ಕನ್ನಡ 


2 


® 


| ಥದಾಸರ ಹಿರಿಮೆ ೨ 


"ಮುಖಾಂತರ ಅವನನ್ನು ಕರೆದರೆ ಅವನು “ಓ' ಕೊಡುತ್ತಾನೆಂದು 
'ನೆಂಬಿ, ಕನ್ನಡದ ಮೈಲಿಗೆಯನ್ನು ಕಳೆದು, ಶುಷ್ಕ ಸಂಸ ತಾಭಿ 
| ಹನಿಗಳನ್ನ ಮ 


& 
| 


1 
! 
1 


| 
ಸಾ 


“ದಶಪ್ರಮತಿಯ ಮತಾಬ್ದಿ ಯೊಳು ಸುಮ 
ನಸರೆನಿಪ ರತ್ನ ಗಳನವಲೋ 

ಕಿಸಿ ತೆಗೆದು ಪ್ರಾ ಕೃತ ತ ಸುಭಾಷಾ ತಂತುಗಳ ರಚಿಸಿ 
ಅಸುಪತಿ ಈ ಗೆ ಸಮ 

ರ್ಪಿಸಿದೆ ಸಜ್ಜ ನರಿದನು ಸಂತೋ 

ಹಿಸಲಿ ದೋಸಗಳೆಣಿಸದಲೆ ಕಾರುಣ್ಯದಲಿ ನಿತ್ಯ |» 


೦ದು ಸೌಮ್ಯ ಭಾಷೆಯಲ್ಲಿ ಎಚ್ಚ ರಿಸಿದಂತಿದೆ. 


ಈ ಗ್ರಂಥದ ಗುರಿ ಪರಮಾತ್ಮನ ಸಾಕ್ಷಾತ್ಕಾರ. ಅದನ್ನು 


ಧಿಸಲು ಸಾಧಕರು ಏನೇನು ಮಾಡಬೇಕೆಂದು “ಎಲ್ಲಿ ಸೂಚನೆ 
ಗಳಿವೆ. ಆದ್ದರಿಂದ ಈ ಗ್ರಂಥದ ಆರಾಧಕರು ದೈವೀಭಕ್ತ ರು. 
ಅಂತೆಯೇ ಇದು ಅಯೋಗ್ಯ ರಿಗೆ ಭಕ ; ಭಾವುಕರಲ್ಲದವರಿಗೆ 


ಹಿಡಿಸುವುದಿಲ್ಲ: 


“ಹರಿಕಥಾಮೃ ತಸಾರವಿದು ಸಂ 

ತರು ಸದಾ ಚಿತೆ ಸುವುದು ಥಿ 

ಷು ರರಿಗೆ ಕ್ರಶುಸರಿಗೆಯೋಗ್ಯ ರಿಗಿದನು ಸೇಳದಲೆ 
ನಿರುತ ಸದ್ಭಕ್ತಿ ಯಲಿ ಭಗನ 

ಚ್ಚ ರಿತೆಗಳ ಕೊಂಡಾಡಿ ಹಿಗ್ಗು ವ 

ಸರಿಮ ಭಗನದ್ದಾ ಸರಿಗೆ ಅಳಿ: ಸುವುದು ಈ ರಹಸ್ಯ 
“ಲೋಕವಾರ್ತೆಯಿದಲ್ಲ ಪರಲೋ 

ಫೆ  ಕೆನಾಥನ ವಾರ್ತೆ ಕೇಳ್ತ್ವರೆ 

SORES ಸಮರ್ಪಕವಾಗಿ ಸೊಗಸುವುದೇ | 


ರ್‌ 


೨೪ ಜಗನ್ನಾ ಥದಾಸರ ಹಿರಿಃ 


ಕ್‌ 


ಕೋಕನದ ಪರಿಮಳವು ಷಟ್ಟದ > 
ಸ್ವೀಕರಿಸುವಂದದಲಿ ಜಲಚರ 
ಭೇಕಬಲ್ಲುದೆ ಇದರ ರಸ ಹರಿಭಕ್ತ ರಿಗಲ್ಲದಲೆ[|» 


ಶ್ರೀ ಜಗನ್ನಾಥದಾಸರು ಈ ಕೃತಿಯನ್ನು ತಮ್ಮ ಸುಮಾ 
೭೦-೮೦ರ 'ವಯಸ್ಸಿ ನ ಸುಮಾರಿಗೆ ಬರೆದಿದ್ದಾ, ರೆ. 2 ವಯ; 
ಗಾಗಲೇ ಅವರ ಅನುಭವವು ಪಕ್ಚವಾಗಿ ಅಸಾಧಾರಣ ಪಾಂಡಿ: 
ಅಲೌಕಿಕ ಬುದ್ಧಿಜ್ಞಾ ನಗಳು f ಎಲ್ಲರಿಗೂ ಮುಕ 
ಲೆಂದು ; ಸರಾಗವಾಗಿ ೬ ಥ್ರೂ ಕೃ ತಿಯಲ್ಲಿ ಹಾಡಿದಂತಿದೆ. ಜೊತೆ 
ಇವರಿಗೆ ಪರಮಾತ್ಮನ, ರ ಹಿರಿಯರ ಪೆ ಪ್ರೇರಣೆ, ಹರಕೆ 
ಕರುಣೆಗಳು ಬೆಂಬಲವಾಗಿವೆ. ಆದ್ದ ರಿಂದ ಇವರಿಗೆ ವರ್ಣಾಜ್ಜಿ 
ಮಾನಿ ದೇವತೆಗಳು, ಈ ಕೃತಿಯನ್ನು ರಚನೆ ಮಾಡುತ್ತಿದ್ದಾ; 


ನಾಮುಂದುತಾ ಜ್‌ ಎಂದು (88 ಸಹಕಾರ ನೀಡುತಿ 


ದ್ಲುವಂತೆ. ಈ ಮಾತನ್ನು ಅವರ ಪದ್ಯವನ್ನು ನೋಡಿಯೆ 
ಗುರುತಿಸಬಹುದು; 


“ದಾಸವರ್ಯರ ಮುಖದಿ ನಿಂದ್ಕುರ 

ಮೇಶನನು ಕೀರ್ತಿಸುವ ಮನದಭಿ- 

ಲಾಸೆಯಲಿ ನರ್ಣಾಭಿಮಾನಿಗಳೊಲಿದು ಪೇಳಿಸಿದ 1 
ಈ ಸುಲಕ್ಷಣ ಕಾವ್ಯದೊಳ್‌ ಯತಿ 

ಪ್ರಾಸಗಳಿಗೆ ಪ್ರಯತ್ನ ವಿಲ್ಲದೆ 

ಲೇಸುಲೇಸನೆ ಶ್ರಾವ್ಯಮಾದುಡೆ ಕುರುಹು ಕಪಿಗಳಿಗೆ ॥ 
“ವಾ ಶಸತೀರ್ಥರ 1 ಸ ನಿಠಲೋ 

ಪಾಸಕ ಪ್ರಭುವರ್ಯ ಪುರಂದರ 

ದಾಸರಾಯರ ದಯವೊ ತಿಳಿಯದು ಓದಿ ಕೇಳದಲೇ ॥ 


ಜಗನ್ನಾಥದಾಸರ ಹಿರಿಮೆ ೨೫ 


ಕೇಶವನ ಗುಣಮಣಿಗಳನು ಪ್ರಾ 
ಣೇಶಗರ್ಪಿಸಿ ವಾದಿರಾಜರ 


ಕೋಶಕೊಪ್ಪುವ ಹರಿಕಥಾಮೃತಸಾರ ಫೇಳಿದರು.॥» 


ಹಾಗಾದರೆ ಈ ಗ್ರಂಥ ಪಠನದಿಂದಾಗುವ ಫಲಗಳೇನು? ಈ 
ಪ್ರಶ್ನೆಗೂ ಉತ್ತರವನ್ನು ದಾಸರು ಕೊಟ್ಟಿದ್ದಾರೆ. ಅದನ್ನು 
ಕೆಳಗಿನ ಪದ್ಯವು ವಿವರಿಸುತ್ತದೆ : 


«4ಶ್ರವಣಮನಕಾನಂದವೀವುದು 

ಕ ಭವಜನಿತ ದುಃಖಗಳ ಕಳೆವುದು 

ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು | 

¥ ಭುವನ ಪಾವನವೆನಿಪ ಲಕುಮೂ 

ಧವನ ಮಂಗಳ ಕಥೆಯ ಪರಮೋ 

ತೃವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ |» 


'- ಮತ್ತೆ, ಮುಕ್ತಿಗೆ ಸೋಪಾನವೆನಿಪುದು ಪ್ರತಿಪ್ರತೀಪದವು”. 
ಹಾಗಾದರೆ ಇದು ಮೋಕ್ಷಶಾಸ್ತ್ರವನ್ನು ಹೇಳುವ ಕಾವ್ಯ. ದಾಸರ 
ವಾಣಿಯಲ್ಲಿ ಅವನ್ನೆಲ್ಲಿದ್ದಾ ನೆಂದರೆ, -- 


“ಎಲ್ಲಿ ಕೇಳಿದರೆಲ್ಲಿ ನೋಡಿದ- 
-. ರಲ್ಲಿ ಬೇಡಿದರೆಲ್ಲಿ ನೀಡಿದ- 
ರಲ್ಲಿ ಓಡಿದರೆಲ್ಲಿಯಾಡಿದರಲ್ಲಿ ಇರುತಿಹನು | 
ಬಲ್ಲಿದರಿಗತಿ ಬಲ್ಲಿದನು ಸರಿ 
ಇಲ್ಲ ಇವಗಾವಲ್ಲಿ ನೋಡಲು ' 
ಖುಲ್ಲ ಮಾನನರನೊಲ್ಬನಪ್ಪತಿಮಲ್ಲ ಜಗಕೆಲ್ಲ ||» 


ಇಂತಹ ಪರಮಾತ್ಮನನ್ನು-- 


ತ ಜಡ! ಜಗನಾ ಥದಾಸರ ಹಿರಿಮೆ 
he | ತ್ಡ 
“ಮಕ್ಕ ಳಾಡಿಸುವಾಗ ಮಡದಿಯೊ 
ಛಕ್ತೃ 1 ನಲಿವಾಗ ಹಯ ಪ 


ಸ ಗಜ ಮೊದಲಾದ ವಾಹನಗಳೇರಿ ಮೆಕೆವಾಗ! 
ಎಕ್ಕೆ ವಾಗಾಕಳಿಸುತಲಿ ದೇ 


ವಕ್ಕಿ ಸ ಒರಿಸುತಿಹ ನರ 
ಸಕ್‌ ನೈ ಯೆಮೆಶೊತರಿಗೆ. ಅನಲ್ಲಿ ನೋಡಿದರು ॥1* 


ಈ ದೇವರ ಸ್ಮರಣೆ ಎಂಬ ಕೆಲಸಕ್ಕೆ, ಹ 

«ಆವ ಷ್‌ ಹನಾದಡೇ ನಿ 

ನ್ನ್ನಾನ ದೇಶದೊಳಿದ್ದಡೇನಿ 

ನಾವ ಕರ್ಮವ ಮಾಡಲೇನಿನ್ನಾನೆ ಕಾಲದಲಿ 

(ಶ್ರೀವರನ ಸರ್ವತ್ರದಲಿ ಸಂ 

ಭಾವಿಸುತ ಪೂಜಿಸುತ ಮೋದಿಪ 

ಕೋವಿದರಿಗುಂಟೇನೇ ಭನದುಃಖಾದಿ ದೋಷಗಳು | 
ಇಂತಹ ಪೂಜೆಗೆ ಸಾಧಕನು, - 

«ಆಸೆಗೊಳಗಾದವನು ಜನರಿಗೆ 

ಪಾಸನೆನಿಸುವ ಆಸೆಯನು ನಿಜ 

ದಾಸಗೈದಿಹ ಪುರಿಸರೆಲ್ಲರು ದಾಸರೆನಿಸುವರು | 

ಶ್ರಿ ೀಶನಂಧು ಸರೋಜಯುಗಗಳ ನಿ 

ಭಾಯಿ ಭಜಿಸೆ ಒಲಿದು ರೆ 

ಮಾ ಸಹಿತ ತನ್ನನೆ ಕೊಡುವ ಕರುಣಾ ಸಮುದ್ರ ಹಿ!» 
ಹೀಗೆ ಪರಮಾತ್ಮನನ್ನು ಪಡೆಯಲಿಚ್ಛಿಸಿದ ಸಾಧಕನಿಗೆ ಮಾನ 
ಪೂಜೆಯೇ ಶ್ರೇಷ್ಠವಾದ ಪೂಜೆ, ಅಂತೆಯೇ 

“ಮನದೊಳಗೆ ಸುಂದರ ಪದಾರ್ಥವ 

ನೆನೆದು ಕೊಡೆ ಕೈಗೊಂಡು ಬಲು ನೂತನ 

ಸುತೋಭಿತ ಗಂಧ ಸುರಸೋಪೇತ ಫಲರಾತಿ 


ಜಗನ್ನಾಥದಾಸರ ಹಿರಿಮೆ 


ದ್ಯುನದಿ ನಿವಹಗಳಂತೆ ಕೊಟ್ಟನ 
ರನು ಸದಾ ಸಂತೈಸುವನು ಸ 
ದ್ಗು ಣನ, ಕದ ಸವರುವ, ಕದಿನನು ಅನಘನೆಂದೆನಿಸಿ 1 


ಇಂತಹ ಪರಮಾತ್ಮನೆ ಕರುಣೆಯು ರಸವತ್ತಾದ ಉಪಮಾ- 
' ಅಲಂಕಾರಗಳಿಂದ ನಿರೂಪಿತವಾಗಿದೆ : 


“ಬಾಲಕನ ಕಲಭಾಷೆ ಜನನಿಯು 
ತೇಳಿ ಸುಖಪಡುವಂತೆ ಲಕುಮೂ 
ಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು | 
ತಾಳ ತನ್ನವರಲ್ಲಿ ಮಾಡುವವ ' 
ಹೇಳನವ ಹೆದ್ದೆ ೪ನ ವಿದುರನ 
ಆಲಯದಿ ಜರಿ ಕುರುಪನ ಮಾನವನೆ ಕೊಂಡ! 


¥: ಇದಕ್ಕೆ ಮತ್ತೊಂದು ಉದಾಹರಣೆ, 

ಕಣ್ಣಿ ಗೆಮೆಯಂದದಲಿ ಕ್ರೈ ಮ್ಳ 

ತಿಣ್ಣಿ ಗೊದಗುವ ತೆರದಿ ಸ ಳು 

ಪಣ್ಣ ಫಲಗಳನಗಿದು ಜಿಹ್ವೆ "ಗೆ ರಸವನೀವಂತೆ॥ 
ಪುಣ್ಯ ಫಲಗಳನೀವುದಕೆ ಸುಡ 

ವೆಣ್ಣಿ ನಾಣ್ಮಾ ೦ಡದೊಳು ಲಕ್ಷ್ಮಣ 

ನಣ್ಣ. ಗವ ಭಕ್ತ ರವಸಳಳ ಪಸ ಸಹಿತ 


' ಜಾನು. ನಿಜವಾಗಿಯೂ ಪರಮಾತ್ಮನು ತನ್ನವರಿಗೆ ಬಹು 
ಸುಲಭ. ಏಕೆಂದರೆ ಅವನನ್ನು 


ಮಲಗಿ ಪರಮಾದರದಿ ಪಾಡಲು 
ಕುಳಿತು ಕೇಳುವ ಕುಳಿತುಪಾಡಲು 


ನಿಲುನ ನಿಂತರೆ ನಲಿನ ನಲಿದರೆ ಒಲಿವೆನಿಮಗೆಂಬ ॥ 

ಸುಲಭನೋ ಹರಿ ತನ್ನ ವರೆನರ 

ಘಳಿಗೆ ಬಿಟ್ಟಿ ಗಲನು, ರಮಾಧವ 

ದೆ ಪಾಮರರು ಬಳಲುನರು ಭನದೊಳಗೆ |? 
ಇಂತಹ ಸುಲಭನಾದ ಹರಿಯು ತನ್ನೊಳಗೇ ಇರುತ್ತಾನೆಂಬು 
ದನ್ನು ಬಹಳ ಸೊಗಸಾಗಿ ದಾಸರು ತಿಳಿಸುತ್ತಾರೆ. 


“ಬಭೂಮಿಯೊಳು ಜಲವಿರೆ ತೃಷಾರ್ತನು 

ತಾ ಮರೆದು ಮೊಗವೆತ್ತಿಯೆಣ್ಣೆಸೆ 

ವ್ಯೋಮ ಮಂಡಲದೊಳಗೆ ಕಾಣದೆ ಹುಡುಕುವಂದದಲಿ | 
6 ೀಮನೋರನು ಸರ್ವರಂತ 

ರ್ಯಾನಮಿಯಾಗಿರೆ ತಿಳಿಯದನುದಿನ 

ಭ್ರಾಮಕರು ಭಜಿಸುವರು ಭಕುತಿಯಲನ್ಯದೇವತೆಯ | 


ಈ ಪದ್ಮವನ್ನು ನೋಡಿದಾಗ, “ದೇಹೋದೇವಾಲಯಃ 
ಮೋಕ್ತಃ” ಎಂಬ ಮಾತು ನೆನಪಿಗೆ ಬರುತ್ತದೆ. 


ಮೇಲೆ ವಿವರಿಸಿದ ರೀತಿಯಲ್ಲಿ ಸಾಧನೆ ಮಾಡಿದಾಗ 
ಪರಮಾತ್ಮನು ನಮ್ಮ ಕಣ್ಣಿಗೆ ಬಿದ್ದರೆ ನಾವೇನು ಬೇಡಬೇಕೆಂ- 
ಬುದನ್ನು ದಾಸರು ಬೋಧಿಸಲು ಮರೆತಿಲ್ಲ. ಅವರ ಪ್ರಕಾರ 
ನಾವು ದೇವರಿಗೆ 


ಗ ಜತ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಸ್ನದಲಿ 
ನೀಡುವರೆ ನಿನ್ನಮಲಗುಣ 

ಕೊಂಡಾಡಿ ಹಿಗ್ಗುವ ಭಾಗಹತರೊಡ 

ನಾಡಿಸೆನ್ನನು ಜನ್ಮಜನ್ಮಗಳಲ್ಲಿ ಮರೆಯೆದಲೆ॥» 


ಜಗನ್ನಾಥದಾಸರ ಹಿರಿಮೆ ಕ 


ಎಂದು ಪ್ರಾರ್ಥನೆ ಸಲ್ಲಿಸಬೇಕು. 


ಸಾಧಕನು ಸದಾ ಪುಣ್ಯ ಕರ್ಮಗಳನ್ನೆ € ಮಾಡಿ ಸಾಕ್ಷಾತ್ಕಾರ 
ಮಾಡಿಕೊಳ್ಳ ಬೇಕು ನಿಜ. ಆದರೆ 08 ಬಾಹ್ಯಾ ಕಜ . 
ಪುಣ್ಯ ಕರ್ಮಗಳನ್ನು ಮಾಡಕೂಡದೆಂದು, 


“ದೀಪದಿನದಲಿ ಕಂಡರಾದಡೆ 

ಲೋಪಗೈಸುವರಾಕ್ಷಣ ಹರಿ ಸ- 

ಮೀಪದಲ್ಲಿರೆ ನಂದ ನಾಮ ಸುನಂದವೆನಿಸುವುವು ॥ ಘ್‌ 
ಔಪಚಾರಿಕನಲ್ಲ ಸುಜನರ - 
ಪಾಪಕರ್ಮವು ಪುಣ್ಯವೆನಿಪುದು 

ಪಾಪಿಗಳ ಸತ್ಪುಣ್ಯಕರ್ಮವು ಪಾಪವೆನಿಸುವುದು? ॥ 


ಎಂದು ದಾಸರು ಸಾರುತ್ತ ಪುಣ್ಯ ಪಾಪಗಳ ವಿಮರ್ಶೆ ಮಾಡಿ. 
ದ್ದಾರೆ. ಒಟ್ಟಾರೆ ಮನುಷ್ಯನು ನಿಜವಾದ ಪುಣ್ಯಸಾಧನೆ 
ಮಾಡಿ ಪ ; ಪಂಚದಿಂದ ಹೊರಬರುವ ಉಪಾಯವನ್ನು ಹುಡುಕ 
ಬೇಕು. ಆ ಉಪಾಯವನ್ನು ಕೆಳಗಿನ ಪದ್ಯವು ತಿಳಿಸುತ್ತದೆ: 

“ರುಲ್ಲಡಿಯ ನೆಳಲಂತೆ ತೋರ್ಪುದು 

ಎಲ್ಲ ಕಾಲದಿ ಭನದ ಸೌಖ್ಯವು 

ಎಲ್ಲಿ ಪೊಕ್ಕ ರು ಬಿಡದೆ ನೆ ಹುಡು ಜೀವರಿಗೆ | 

ಒಲ್ಲೆ ನೆಂಡಕೆ ಬಿಡದು ಹರಿ ನಿ- 

ರ್ಮಾಲ್ಯ ನೈವೇದ್ಯವನೆ ಭುಂಜಿಸಿ 

ಬಲ್ಲನರ ಕೂಡಾಡು ಭವದುಃಖಗಳನೀಡಾಡು ॥ 


ಎಂಬ ಉಪದೇಶವನ್ನು ಸ್ವೀಕರಿಸಿ ಚಿಕ್ಕು ಹಣ್ಣಿ ನೊಳಗಿನ ಬೀಜ 
ದಂತೆ ನಾವು ಇರಲು ಕಲಿಯಬೇಕು. 


೩೦ ಜಗನ್ನಾಥದಾಸರ ಹಿರಿಮೆ 


ಇಂತಹ ಅಪಾರವಾದ ತತ್ತ್ವಸಾರವನ್ನು ವಿವರಿಸುವಾಗ 
ಸಾಮಾನ್ಯವಾಗಿ ಮೈರೋಮಾಂಚಿತವಾಗಿ ಮನುಷ್ಯನು ಒಳದಿಟ್ಟಿ 
ಯನ್ನು ಪಡೆಯುತ್ತಾನೆ. ಆ ದಿವ್ಯ ದೃಷ್ಟಿಯಿಂದ ಪುನೀತನಾಗು 
ತ್ತಾನೆ. ಅಂತೆಯೇ ಇದೊಂದು ಪಾರಾಯಣ ಗ್ರಂಥ. ಇದನ್ನು 
ಜಗನ್ನಾಥದಾಸರು ಮಾನ್ವಿ, ಸವಣೂರು, ರಿತ್ತಿ,ವರದಾ ನದಿಯ 
ದಂಡೆಗಳ ಮೇಲೆ ನಿಂದು ರಚನೆ ಮಾಡಿದ್ದಾರೆ. ಮುಕ್ತಾಯವನ್ನು 
ಕರ್ಜಗಿಯಲ್ಲಿ ಮಾಡಿದ್ದಾರೆ. ಈ ಪ್ರದೇಶಗಳಲ್ಲಿ ಆಗ ಇದ್ದ 
ರಿತ್ತಿಯ ಧೀರೇಂದ್ರ ತೀರ್ಥರು, ಸವಣೂರಿನ ತ್ರೀ ಸತ್ಯಬೋಧ 
ತೀರ್ಥರು ಮಾದನೂರಿನ ವಿಷ್ಣುತೀರ್ಥರು ೨. ಈ ಮೂನ, 
ರೊಡನೆ ಜಗನ್ನಾಥದಾಸರು ಈ ಪರಬ್ರಹ್ಮ ಶಾಸ್ತ್ರದ ಪ್ರಮೇಯ 
ಗಳ ಬಗ್ಗೆ ವಿಚಾರ ವಿನಿಮಯ ಮಾಡುತ್ತಿದ್ದರು. ಈ ಸಂನ್ಯಾಃ 
ಗಳೊಂದಿಗೆ ಈ ದಾಸರು ಮಿತ್ರರಂತೆ ನಡೆದುಕೊಳ್ಳುತ್ತಿದ್ದರು 
ಇದು ಅವರ ಯೋಗ್ಯತೆಯ ಹಿರಿಮೆಯಲ್ಲದೆ ಮತ್ತೇನು? 


ದಾಸರ ಈ ಹರಿಕಥಾಮೃತಸಾರದಲ್ಲಿ ಅಧ್ಯಾತ್ಮ ಪ್ರಪಂಚದ 
ಅನೇಕ ವಿಷಯಗಳ ಸಂಗ್ರಹವಿದೆ. ಜ್ಞಾನ ಭಕ್ತಿ ವೈರಾಗ್ಯಗಳ 
ನಿಚ್ಚಳ ತಿಳಿವಳಿಕೆ ಇಲ್ಲಿ ಇದೆ. ಮಾನವನ ಉದ್ಧಾರ ಪರಮಾತ್ಮನ 
ಸಾಕ್ಷಾತ್ಕಾರ ಇವುಗಳ ಸಾಧನೆಗೆ ಸ್ಪಷ್ಟವಾದ ಮಾರ್ಗದರ್ಶಃ 
ಎದೆ. ಅಂತೆಯೇ ಈ ಗ್ರಂಥದ ಮಹತ್ವ ಹೆಚ್ಚು - . ಹರಿದಾಸ 
ಸಾಹಿತ್ಯದಲ್ಲಿಯೇ ಬಹಳ ಜನರಿಂದ ಮೆಚ್ಚಿ ಗೆಯನ್ನು ಪಡೆರ 
ಗ್ರಂಥಗಳಲ್ಲಿ ಇದು ಮೇಲಿನ ಸಾಲಿನಲ್ಲಿ ಬರುತ್ತದೆ. ಏಕೆಂದರೆ 
"" ಈ ಗ್ರಂಥದ ವಿಷಯ ಮಹತ್ವವನ್ನು ಸಾಮಾನ್ಯ ಭಾವುಃ 
ವರ್ಗಕ್ಕೂ ತಿಳಿಯುವಂತೆ ಮಾಡಬೇಕೆಂದು ಕನ್ನಡನಾಡಿನಲ್ಲಿಯೆ 


ಜಗನ್ನಾಥದಾಸರ ಹಿರಿಮೆ ಕಣ 


ಎಷ್ಟೋ ಜನ ತತ್ತ್ವಜ್ಞಾನಿಗಳು, ತತ್ತ್ವಸಾಧಕರು, ಕಾರ್ಯ 
'ಮಾಡಿರುವರೆಂಬುದನ್ನು ನೋಡಿದರೆ ಯಾರಿಗೂ ಆಶ್ಚರ್ಯ 
'ವಾಗದೇ ಇರದು. ”೧೨' ಹೀಗೆ ಕನ್ನಡದಲ್ಲಿ ಟೀಕೆ, ಟಿಪ್ಪಣೆ, 
ವ್ಯಾಖ್ಯಾನಗಳನ್ನು ಈ ಗ್ರಂಥವನ್ನು ಕುರಿತು ಬರೆದವರಲ್ಲಿ 
೧. ಸಂಕರ್ಷಣ ಒಡೆಯರು (೧೮೫೫). ೨. ಕಮಲಾಪತಿ 
ದಾಸರು (೧೮೮೪). ೩. ಪದ್ಮನಾಭದಾಸರು (೧೯ನೆಯ 
ಶತಮಾನ). ' ೪. ಕುಂಟೋಜಿದಾಸರ ಶಿಷ್ಯರು. ೫. ಮೊದಲ 
' ಕಲ್‌ ಶೇಷದಾಸರು. ೬. ದ್ರೌಪದೀಶಪ ತಿ ವಿಠಲರು. 
"೭. ಜಂಬುಕಂಡಿ ಆಚಾರ್ಯರು. ೮. ಶ್ರೀ ದ. ವಿಠಲರು 
ಮುಖ್ಯರು. ಇನ್ನು ಸಂಸ್ಕೃತದಲ್ಲಿ ಈ ಗ್ರಂಥದ ಬಗ್ಗೆ ನಿಚ್ಚಳ 
ವಾದ ತಿಳಿವಳಿಕೆಯನ್ನು ತೊಡಲು ಶ್ರೀ ತಾಮ್ರಪರ್ಣಿದಾಸರು 
ಹಾಗೂ ಜಂಬುಕಂಡಿ ಆಚಾರ್ಯರು ವ್ಯಾಖ್ಯಾನ ಮೊದಲಾದವು 
ಗಳನ್ನು ಬರೆದು ದಾಸರ ಹಿರಿಮೆಯನ್ನು ಕನ್ನಡೇತರರಿಗೂ 
ಬೀರಿದ್ದಾರೆ. ಇಷ್ಟೇ ಅಲ್ಲ, “ಈ ಗ್ರಂಥವು ತೆಲಗು, ತಮಿಳು, 
ಮರಾಠಿ ಭಾಷೆಗಳಿಗೆ ಅನುವಾದಿತವಾಗಿದೆ. 7೧8. ಇಂತಹ 
ಕೃತಿಗೆ ಜನ್ಮವಿತ್ತ ಮಾನವೀಯತೆಯು ಮಾನ್ವಿಯದು. ಅದ 
"ರಿಂದ ಇಡೀ ಮಾಸಸ್ಥಫಂಳ್‌ ಪುನೀತ ಇದನ್ನು ನೀಡಿದ 
'ಜಗನ್ನಾಥದ್ರವ ಸುಪ್ರೀತ ; 


೧೨: ದಾಸಸಾಹಿತ್ಯ ದ್ವಿತೀಯ ಫಟ್ಟಿದ ಸಾಧನೆ; ಜಗನ್ನಾಥದಾಸರು... 
ಶ್ರೀ ಬೆಟಗೇರಿ ಕೃಷ್ಣಶರ್ಮಾ 


{ 


ತ್ಲಿ೨ ಜಗನ್ನಾಥದಾಸರ ಹಿರಿಮೆ 


ಜಗನ್ನಾಥದಾಸರು ಬಾಳಿದ ಶತಮಾನದಲ್ಲಿಯೇ ಬ್ರಹ್ಮ 


ಜ್ಞಾ ನವನ್ನು ಸುಲಭವಾದ ಕನ್ನಡದಲ್ಲಿ ಹೇಳಿದ ಕವಿ ಮಹಾಲಿಂಗ 
ರಂಗ. ಆದರೆ ಮಹಾಲಿಂಗರಂಗನ ಗುರಿ ಅದ್ವೈತ ತತ್ತ್ವ 


ES ಕೃತಿ “ ಅನುಭವಾಮೃತ ”ವು ಭಾಮಿನೀ 


ಷಟ್ಟದಿಯಲ್ಲಿದೆ. ಇದನ್ನೂ ಹರಿಕಥಾಮೃತಸಾರವನ್ನೂ 
ಹೋಲಿಸುವುದುಂಟು. ' ಆದರೆ ಒಂದು ಮತ್ತೊಂದರ ಅನುಕರಣೆ 
ಯಲ್ಲ. ಒಟ್ಟಾರೆ ಇಬ್ಬರೂ ಜಟಿಲವಾದ ಪರತತ್ತ್ವ ನಿರೂಪಣೆ 
ಯನ್ನು ಸುಲಭವಾಗಿ ನಿರೂಪಿಸಿ ಸಫಲತೆಯನ್ನು ಪಡೆದಿದ್ದಾರೆ. 


ವಿಶೇಷವಾಗಿ ಕನ್ನಡ ನುಡಿಯ ಹೆಮ್ಮೆಯನ್ನು ಗೌರವವನ್ನು 
ಎತ್ತಿಹಿಡಿದಿದ್ದಾರೆ. ಈ ಮಾತುಗಳನ್ನು ಮಹಲಿಂಗರಂಗನ ಈ 
ಕಿಳಗಿನ ಪದ್ಯವನ್ನು ನೋಡಿ ಮನದಟ್ಟು ಮಾಡಿಕೊಳ್ಳಬಹುದು. 


ಸುಲಿದ ಬಾಳೆಯ ಹಣ್ಣಿನಂದದಿ 

ಕಳೆದ ಸಿಗುರಿನ ಕಬ್ಬಿನಂದದಿ 

ಅಳಿಸಿದುಸ್ಹದ ಹಾಲಿನಂದದಿ ಸುಲಭವಾಗಿರ್ಹ 
ಲಲಿತನಹ ಕನ್ನಡದ ನುಡಿಯಲಿ ' 

ತಿಳಿದು ತನ್ನೊಳು ತನ್ನ ಮೋಕ್ಷವ 
ಗಳಿಸಿಕೊಂಡರೆ ಸಾಲದೇ ಸಂಸ್ಕೃತದಲಿನ್ನೇನು 9೨೨ 


" ಎಂದು ಕೆಚು ಮೆಚಿ ಕೊಳ ತಕ ೦ತಹದು. 
ಚ ಚ ಲ) ಶ್ರ 


೬. ತತ್ತ್ವಸುವ್ವಾಲಿ: ಬದುಕಿನ ಅಗ್ಭವಣಿ 
_ ಶ್ರೀ ಜಗನ್ನಾಥದಾಸರಿಗೆ ಸಾಮಾನ್ಯ ಜನತೆಯ 
ಮೇಲೆಯೂ ಬಹಳ ಕನಿಕರ. ತಿಳಿದವರಷ್ಟೇ ಮತ್ತಷ್ಟು ತಿಳಿ 
ಯಲಿ, ಉಳಿದವರ ಪಾಡು ನಮಗೇಕೆಂಬ ಭಾವನೆಯಿಲ್ಲ. 
೨ಜ್ಞಾನಿಗಳೊ ಸುಜ್ಞಾನಿಗಳಾಗಬೇಕೆಂಬುದು ಅವರ ಉದಾತ್ತ 
ವಿಚಾರ. ಅಂತೆಯೇ ಅವರು ತತ್ತ್ವಸುವ್ವಾಲಿಗಳನ್ನು, ಬಹುಶಃ 
ಹರಿಕಥಾಮೃತಸಾರವು ಸಾಮಾನ್ಯರಿಗೆ ಕಠಿಣವೆಂದು ಯೋಚಿ 
ಯೇ ರಚನೆ ಮಾಡಿರುವರೆಂದು ತೋರುತ್ತದೆ. ಈ ಸುವ್ವಾಲಿ 
ಸಳ ಮಹಿಮೆಯಿಂದ ಹೆಣ್ಣುಮಗಳು ಸಾಧ್ವಿಯಾಗುತ್ತಾಳೆ. 
ಸರತತ್ತ್ವಗಳನ್ನು ತಿಳಿದು ಜೀವನವನ್ನು ಸಾರ್ಥಕಮಾಡಿಕೊಳ್ಳು 
ತಾಳೆ, ನಿಜವಾಗಿಯೂ ದಾಸರ ಸುವ್ವಾಲಿಗಳ ರಚನೆಯು 
ಸುಹೋಪಕಾರವನ್ನು ಮಾಡಿದೆ. 

ಈ ಸುವ್ವಾಲಿಗಳು ತ್ರಿಪದಿಯ ಜಾತಿಗೆ ಸೇರಿದುವು. ಇವು 
“ಳನ್ನು ಹೆಣ್ಣುಮಕ್ಕಳ ಒನಕೆವಾಡೆಂದು ಕರೆಯುತ್ತಾರೆ. 

ತತ್ತ್ವಸುವ್ವಾಲಿಗಳಲ್ಲಿ, ಹರಿಕಥಾಮೃತಸಾರ ಹಾಗೂ 
ಕೀರ್ತನೆಗಳಲ್ಲಿ ಹೇಳಿದ ತತ್ತ್ವಗಳನ್ನೇ ಸುಲಭವಾಗಿ ಹೇಳಿದೆ. 
ದ್ದರಿಂದ ಈ ಸಂಗ್ರಹಕ್ಕೆ ತತ್ತ್ವಸುವ್ವ್‌ಲಿಗಳೆಂದು ಹೆಸರು 
ಸಂದಿದೆ. ಹಾಡಿನ ಧಾಟಿಗಳಲ್ಲಿ ಗಣಪತಿಯ ಸ್ತುತಿಯ ಪದ 
ಗಳಿಂದ ಆರಂಭಿಸಿ ತಾರತಮ್ಮ ಪ್ರಕಾರ ಎಲ್ಲ ದೇವತೆಗಳ 
ಶ್ರುತಿಯ ಪದಗಳು ಇದರಲ್ಲಿ ಅಡಕವಾಗಿವೆ. “ಕವಿಚರಿತೆಕಾರರು 
ಇದರ ಹಸ್ತಪ್ರತಿಯನ್ನು ನೋಡಿದ್ದಾರೆ.''36 ಆದ್ದರಿಂದ ಈ 
ಸಂಬಂಧದಲ್ಲಿ ಸಂಶೋಧನೆಯು ನಡೆಯಬೇಕು. 


೩೪ ಜಗನ್ನಾಥದಾಸರ ಹಿರಿ 


““ದಾಸರುಗಳೆ ಹಾಡುಗಳೆಂದರೆ ಅವರ ಅನುಭವಗಳ ರ 
ಚರಿಗಳಂತೆ ತಮಗುಂಟಾದ ಅನುಭವಗಳನ್ನು ಲೋಕಹಿತಾ 
ವಾಗಿ ಪರಮಾತ್ಮನಲ್ಲಿ ಅರ್ಪಿಸುವ ಸಂಪ್ರದಾಯವು ದಾಸಕೂ 
ದವರಲ್ಲಿ ಮೊದಲಿಂದಲೂ ನಡೆದು ಬಂದಿದೆ. ಪುರಂದರದ 
ರಿಂದ ಆರಂಭವಾದ ಈ ಕ್ರಮವನ್ನು ಅವರ ಪರಂಪರೆಯ 
ರೆಲ್ಲರೂ ಅನುಸರಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇ$ 
ಜೀವನದಲ್ಲಿ ಅಗಾಧವಾದ ಬದಲಾವಣೆಯನ್ನು ಂಟುಮಾಡಿದ : 
ಸನ್ನಿವೇಶವನ್ನು ಬರಿಯ ಕಲ್ಪನೆಯೆಂದು ಅಲ್ಲಗಳೆಯಲಾಗು 
ದಿಲ್ಲ. ಇವರು ದಾಸತ್ವವನ್ನು ವಹಿಸಿದಮೇಲೆ ಕನ್ನಡದಲ್ಲಿಯೆ 
ಲೇಖನ ಕಾರ್ಯವನ್ನು ನಡೆಸಬೇಕೆಂದು ನಿರ್ಬಂಧವಾದುದ 
ಅಂದಿನಿಂದಲೇ ಇವರು ಕನ್ನಡದ ವ್ಯಾಸಂಗವನ್ನು ಬಲಪಡಿ 
ಕೊಂಡಿರಬೇಕು. ಸ್ವಯಂ ಮೇಧಾವಿಗಳಾದುದ್ದರಿಂದಲೂ, ಭ 
ವದನುಗ್ರಹಕ್ಕೆ ಪಾತ್ರರಾಗಿದ್ದುದರಿಂದಲೂ ಬಹು ಕ್ಷಿಪ್ರದಲ್ಲಿಯೆ 
ಕನ್ನಡದಲ್ಲಿ ಇವರಿಗೆ ಪಾಂಡಿತ್ಯವುಂಟಾಗಿರಬೇಕು. ಇವರ ಹಾ 
ಗಳಲ್ಲಿಯೂ ಬೇರೆ ಕೃತಿಗಳಲ್ಲಿಯೂ ಇವರ ಪಾಂಡಿತ್ಯ ಆ 
ವನ್ನು ಕಾಣಬಹುದು. ತತ್ತ್ವಸುವ್ಹಾಲಿಯನ್ನು ತ್ರಿಪದಿಯ 
ಬರೆದಿರುವುದು ಸರ್ವಜ್ಞನ ಕವಿತ್ವವನ್ನು ಜ್ಲಾಪಿಸುವುದು. 37 
ಎಂತಲೇ ಅವು ಹೃದಯದಿಂದ ನೇರವಾಗಿ ಹರಿದು ಬಂ 


16. ದಾಸಸಾಹಿತ್ಯ: ದ್ವಿತೀಯ ಘಟ್ಟ ಪುಟ೯೦ಜಗಸ್ನಾ ಥದಾಸರ 

ಬೆಬಿಗೇರಿ ಕೃಷ್ಣಶಮಾ 
ಕ” ಅನುಭವಾಮೃತವೂ ಹರಿಕಥಾಮೃತಸಾರವೂ: ಪುಟಿ ೯೬- 
ಸ ಪ್ರೊ. ಡಿ. ಕೆ. ಭೀಮಸೇನರಾ 


ಸಗನ್ನಾಥೆದಾಸರ ಹಿರಿಮೆ ೩೫ 


ಸೋತಿರ್ಲಿಂಗ. ಹೃದಯವನ್ನು ಅರಳಿಸಿ ಅಲ್ಲಿಯ ಅಂಧಃಕಾರ 

ನನ್ನು ಹೊಡೆದೋಡಿಸುವ ಅಪಾರಶಕ್ತಿಯನ್ನು ಹೊಂದಿವೆ. 
ಇಲ್ಲಿ ತಾರತಮ್ಮ ಪ್ರಕಾರ ಬರುವ ಸ್ತುತಿ ಪದ್ಯಗಳ ಜೊತೆಗೆ 
ನಶಾವತಾರ, ಮಾಯಾವಾದದ ಖಂಡನೆ, ಭಾಗವತ, ರುಕ್ಮಿಣೀ 
ನಿಲಾಸ, ತತ್ತ ಎವಿವೇಚನೆ, ಭಕ್ತನ ಆರ್ತಪ್ರಾರ್ಥನೆ, ಹರಿಯ 
ನೈಭವ ವ್ನಾಪ್ಮಿ ಪೂಜೆ, ಹರಿಯ ಸ್ವಾತಂತ್ರ್ಯ ಮುಂತಾದ 
ಸ್ರಮೇಯಗಳು ಬಹಳ ಸರಳವಾಗಿ ನಿರೂಪಿತವಾಗಿವೆ. ಇವು 
ಳನ್ನು ದಾಸರು ತಮ್ಮ ದುರ್ದೈವಿ ವಿಧವೆಯಾದ ಮಗಳಿಗಾಗಿ 
ಚಿಸಿದರೆಂದು ಪ್ರತೀತಿಯಿದೆ. 


ಪಾಪಸಣ್ಯಗಳನ್ನು ಕುರಿತು ಸುವ್ಹಾಲಿಯಲ್ಲಿ, 
೦ 

ಪಾಸಪುಣ್ಯಗಳು ಬರಲಾಪವೆ ನಿನ್ನುಳಿದು 

ಪ್ರಾಸಕನು ನೀನೇ ಇರಲಾಗಿ | ಇರಲಾಗಿ ತಿಳಿಯದುದೆ 

ಪಾಪ ತಿಳಿಯುವುದೇ ಮಹಾಪುಣ್ಯ ॥ » 


ಎಂದು ತಿಳಿಸಿಕೊಟ್ಟಾಗ ಸಾಕ್ರೇಟಿಸನು ಹೇಳಿದ "8೭7೧೦೫1086 
$ Virtue, Ignorance is Vice’ ಎಂಬ ಮಾತು ಕಣ್ಣು 
ಮುಂದೆ ಸುಳಿಯುತ್ತದೆ. ದಾಸರು ಸಾಕ್ರೆಟೀಸನನ್ನು ಓದಿಕೊಂಡ 
ರಲ್ಲ. ಆದರೆ ಅಮರವಾದ ವಿಶ್ವತತ್ತ್ವಗಳು ಕಾಲಾತೀತ, 
ತಿಂತೆಯೇ ಅಪರೋಕ್ಷ ಜ್ಞಾನಿಗಳ ಮುಖಾಂತರ ಕಾಲಕಾಲಕ್ಕೆ 
ತೆ ಸತ್ಯವು ಹೊರಹೊಮ್ಮಿ ಸಮಾಜವನ್ನು ಚೇತರಿಸುತ್ತಿರುತ್ತದೆ. 

ಪ್ರಪಂಚದಲ್ಲಿ ಸಾಧಕನು ಹೊಗಳಿಕೆಯಿಂದ ದೂರವಿರ 
ಸೀಕೆಂಬ ಮಾತಿಗೆ- 


೩೬ ಜಗನ್ನಾಥದಾಸರ ಹಿರಿ 


66 ಶಿಷ್ಟ ನೆಂದೆನಿಸೆ ನ್ಟ ಭ್ರಷ್ಟ ಸೈ ನೆಂಡೆನಿಸು ಹ 
ರ್ನೇಸ್ನ ಹ ಬಾ | ಜನರಿಂದ ನುಡಿಸಿದ್ದು 
ಇಷ್ಟ ನೇ ಕಾಣೊ ಎನಗಿನ್ನು ॥ ೨೨ 


ಎಂದು ಸುವ್ವಾಲಿಯು ಮಾರ್ಗದರ್ಶನವನ್ನು ನೀಡಿ ದುಜಃ 
ರನ್ನು ಕಂಡರೆ ವಂದಿಸಬೇಕೆಂದು ಮುಂದೆ ಬೋಧಿಸುತ್ತ 
ಏಕೆಂದರೆ. 


ಭು ನಿಂದಿಸುವವರೆಲ್ಲ ನಿಂದ್ಯರಾಗುವರು ಅಭಿ 
ವಂದಿಸುವ ಜನರು ಜಗದೊಳು | ಜಗದೊಳು ಜನರಿಂದ 
ವಂದ್ಯರಾಗುವರು ಎಂದೆಂದು |» 


ದೇಶಪರ್ಯಾಟನದಿಂದ ಪರಮಾತ್ಮನು ಪ್ರೀತನಾಗು! 
ದಿಲ್ಲ, ಏಕೆಂದರೆ- 


ಚಕ ವಿಲ್ಲದೆ ದೇಶ ತುಕ್ಕಿ ದರೆ ಫಲನೇನು 
ಬೋ ಮಾತ್ರ ಚ! | ಫಲವೇನು ನಿನ್ನ ಸ 
ದೃಕ್ತರನು ಕಂಡು ನಮಿಸದೆ ॥» 


ಎಂದಾಗ ಪರಮಾತ್ಮನ ಸದ್ದಕ್ತರನ್ನು ಗೌರವಿಸಿದರೆ ಅದೇ ಪ 
ಮಾತ್ಮನ ಒಲವಿನ ಸಂಪಾದನೆಯೆಂಬುದು ವಿದಿತವಾಗು ತ್ತಥ 
ಸತ್‌ ಪರಮಾತ್ಮ ಮತ್ತು ಭಕ್ತನ ಸಂಬಂಧವನ್ನು ಸುವ್ವಾ 
ಗಳಲ್ಲಿ ಆರ್ತಪಾ ್ರರ್ಥನೆಗಳಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ :. 


ಜಗನ್ನಾ ಥದಾಸರ ಹಿರಿಮೆ ಶಿ 


4 ಎನ್ನ ಪೋಲುವ ಭಕ್ತರನ್ನಂತ ನಿನಗಿಹರು 

ನಿನ್ನಂಥ ಸ್ವಾಮಿ ಎನಗಿಲ್ಲ | ಎನಗಿಲ್ಲವಪರಿಂದ 

ಬಿನ್ನ ಸೆ ನಿನ್ನ ಸಲಹೆಂದು 

“ ಶರಣು ಶರಣರ ದೇನ ಶರಣು ಸುರವರ ಮಾನ್ಯ 
ಶರಣು ಶಶಿಕೋಟ ಲಾವಣ್ಯ ॥ ಲಾವಣ್ಯ ಮೂರುತಿಯೆ 
ಶರಣೆಂಬ ಸ್ವಾಮಿ ಕರುಣೀಸೊ ॥ » 


“ ಶರಣಪಾಲಕನೆಂಬ ಬಿರುದಿದ್ದ ಕಾರಣ | 
ಪೊರೆಯದಿರೆ ಎನ್ನನಗರೇನೋ | ನಗರೇನೋ ಮೂಲೋಕ 
ದರಸಾ ನಾ ನಿನ್ನ ಬಿಡೆಕಂಡ್ಯಾ 4 


“ ಎನಗೆ ದಾತನು ನೀನು ನಿನಗೆ ದೂತನು ನಾನು 
ಇನಿತಿದ್ದ ಬಳಿಕ ಅಧಮರ | ಅಧಮ ಮಾನವರನ್ನು 
ಅನುಸರಿಸಲ್ಯಾಕೊ ನಾನಿನ್ನು ॥ » 


ಎಂದು ಪರಮಾತ್ಮನ ಕಲ್ಪನೆಯ ಮುಗ್ದ ಚಿತ್ರವನ್ನು ಕೊಟ್ಟ ಕವಿ, 
ವಿಧಿ ನಿಷೇಧ, ಮಡಿಮೈಲಿಗೆಗಳನ್ನು ಖಂಡತುಂಡವಾಗಿ ಖಂಡಿಸಿ 
ಸಮಾಜಸುಧಾರಕನ ಗುಣವನ್ನು ಕೆಲವು ಸುವ್ಹಾಲಿಗಳಲ್ಲಿ ಎತ್ತಿ 
ತೋರಿಸಿದ್ದಾರೆ. 


"ವಿಧಿ ನಿಷೇಧಗಳೆಂಬುದಧಮಾಧಿಕಾರಿಗ 

ಲ್ಲದೆ ನಿನ್ನ ನಾಮ ಸರ್ವತ್ರ | ಸರ್ವತ್ರ ಚಿಂತಿಸುವ 
ಬುಧರಿಗಿನ್ನುಂಟೀ ಜಗದೊಳು ॥ » 
“ಓೌ"ಡಿಹೋಗುವ ಮಡಿಯ ಮಾಡಿದಣಿಯಲುಬೇಡ 


ತಿಂ ಜಗನ್ನಾಥದಾಸರ ಹಿರಿಮೆ 


ನೋಡು ಸರ್ವತ್ರ ಹರಿ ರೂಪ | ಹರಿ ರೂಪ ನೋಡಿ 
ಕೊಂಡಾಡು ಮನವುಬ್ಬಿ ಸುಖಿಸುತ್ತ |? 


ಎಂದು ಹೇಳುವ ಇಂತಹ ಸಮಾಜ ವಿಮರ್ಶಯ, ಅನೇಕ 
ಸುವ್ವಾಲಿಗಳನ್ನು ನೋಡಬಹುದು. ದಾಸರ ವಿಶಾಲ ಮನೋ 
ಭಾವನೆಯನ್ನೂ ಗುರುತಿಸಬಹುದು. 


ದಾಸರ ಈ ಸುವ್ವಾಲಿಗಳಲ್ಲಿ ಕೇವಲ ಸಮಾಜ ವಿಮರ್ಶೆ 
ಯಿಲ್ಲ... ಅದರ ಜೊತೆಗೆ ಸಾಧಕನಿಗೆ ಉತ್ತಮ ಮಾರ್ಗ 
ದರ್ಶನವೂ ಇದೆ. ಅಂತೆಯೇ ತಿಳಿವಳಿಕೆಯು ಸಂಪೂರ್ಣ 
ಮೂಡಿದ ಭಕ್ತನ ಪೂಜೆಯು ಹೇಗಿರಬೇಕೆಂಬುದನ್ನು ಅರ್ಥ 
ಪೂರ್ಣವಾಗಿ ಕೆಳಗಿನ ಸುವ್ಹಾಲಿಯಲ್ಲಿ ತಿಳಿಸಿ ದ್ದಾರೆ ; 


“ ಮುಳೆಯೆ ವಾಜ್ಞ ನವು ದಿಗ್ವಲಯಗಳು ವಸನಗಳು 
ಬೆಳೆನ ಬೆಳಸುಗಳೇ ನೈವೇದ್ಯ | ನೈವೇದ್ಯ ಜನರ ಕಂ 
ಗಳ ಕಾಂತಿ ನಿನಗೇ ಆರಾರ್ತಿ | ೨3 

“ ನಡೆವುದೇ ಹರಿಯಾತ್ರೆ ನುಡಿವುದೇ ಹರಿನಾಮ 
ಕುಡಿನ ನೀರುಗಳೇ ಅಭಿಷೇಕ | ಅಭಿಷೇಕ ದಿನದಿನದಿ 
ಒಡಲಿಗುಂಬುದೇ ನೈವೇದ್ಯ | » 


ಸ್ವರ್ಗ ನರಕಗಳ ವಿಷಯವಾಗಿಯೂ ಇಹಲೋಕದ ಬದು 
ಕಿಗೊಂದು ನಂಬಿಗೆಯನ್ನು ನೀಡುವ ಸುಶೀಲವಾದ ಕಲ್ಪ ನೆಗಳನ್ನು 
ನೀಡಿ ಮಾನವರನ್ನು ಪುರುಷ ಪ್ರಯತ್ನ 2 ವಾದಿಗಳನ್ನಾಗಿ ಮಾಡುವ 
ವಿಚಾರಗಳ ಮಲ್ಲಿಗೆಯ ಅರಳುಗಳನ್ನು. ಜಗನಾ ಥದಾಸ ರು ಸುರಿ 
ಸಿದ್ದಾ ರೆ. 


ಜಗನ್ನಾಥದಾಸರ ಹಿರಿಮೆ ೩೯ 


“ ನರಕ ಸ್ವರ್ಗಗಳೆಂಬವೆರಡು ಇಲ್ಲಿಹವು | ಇಲ್ಲೆ ವಿಸ್ಮರಣೆಯೇ 
ನರಕ ಸ್ಮೃೃತಿಯೇ ಸ್ವರ್ಗ | ಸ್ಮೃತಿ ಸ್ವರ್ಗವಿರೆ ಬಾಹ್ಯ 
ನರಕ ಭಯಕಂಜೆ ಎಂದೆಂದು |» 
ಎನ್ನುವ ವಿಚಾರಗಳಲ್ಲಿ ಕಾಯಕಯೋಗವು ಧೀರವಾಗಿ ಪ್ರತಿ 
ಪಾದಿತವಾದುದನ್ನು ಕಾಣಬಹುದಾಗಿದೆ, 

ಈ ಸುವ್ವಾಲಿಯಲ್ಲಿ ಬರುವ *" ರುಕ್ಮಿಣೀ ವಿಲಾಸದ ” 
ಭಾಗವು ಸರಸ ವಿನೋದಗಳಿಂದ ಕೂಡಿ ರಸವತ್ತಾಗಿದೆ. ರಸಿ 
ಕತೆಯ ಜೀವನವು ಎಲ್ಲರಿಗೂ ಬೇಕು. ಹಾಗಾದರೆ ದೇವರಿಗೆ 
ಬೇಡವೆ? ಆತನ ಜೀವನವನ್ನೂ ನಮ್ಮ ದೃಷ್ಟಿಯಿಂದಲೇ 
ನೋಡುವುದು ನಮ್ಮ ಸ್ವಭಾವ. ಆದರೆ ಅದು ಅವನ ಪಾಡಿಗೆ 
ಲೀಲೆ. ಆ ರಸಿಕತೆಯ ಲೀಲಾವಿಲಾಸವನ್ನು ಚಿತ್ರಿಸುವಾಗ 
ಶ್ರೀ ಜಗನ್ನಾಥದಾಸರ ಕವಿ ಹೃದಯವು ಅರಳಿನಿಂತಿದೆ. ಅದನ್ನು 
ಕಂಡು ರಸಿಕತೆಯ ಸವಿಯನ್ನು ಸವಿದಾಗ ದಾಸರ ಹಿರಿಮೆಗೆ 
ಮಣಿಯ ಬೇಕಾಗುತ್ತದೆ. ಆ ಸಂದರ್ಭದ ಸಂಭಾಷಣೆಯ ಕೆಲವು 
ಸುವ್ವಾಲಿಗಳನ್ನು ನೋಡಿದರೆ ಇನ್ನಷ್ಟು ಸಂತೋಷವಾಗುತ್ತದೆ. 

“ ಫಣಿರಾಜಶಯನ ರುಕ್ಮಿಣಿದೇವಿಯೊಡಗೂಡಿ 

ಮಣಿ ಮಂಚದಮೇಲೆ ಕುಳಿತಿರ್ದು | ಕುಳಿತಿರ್ದು ಸತಿಯೊಡನೆ 
ಅಣಕವಾಡಿದನು ಇಂತೆಂದು ॥೧॥ 

“ಹೇ ರಾಜಕನ್ಸಿಕೇ ಭೂ ರಮೆಣ ನಾನಲ್ಲ 
ವಾರಿಧಿಯೊಳಗಿದ್ದು ಬದುಕುವ | ಬದುಕುವಗೆ ಮರುಳಾದೆ 

ನಾರದನ ನುಡಿಗೆ ನಳಿನಾಕ್ಷಿ 1೨ 

“ಶಿಶುಪಾಲ ಮೊದಲಾದ ವಸುಧಾಪಾಲರ ಬಿಟ್ಟು 
ಪಶುಪಾಲಗೊಲಿದೆ ಸುಕುವತಾರಿ-- ಸುಕುಮಾರೀ ಎನಲು ಸರ 
'ನಶಳಾದಳಾಗ ಮಹಲಕ್ಷ್ಮಿ | ೩! 


೪೦ ಜಗನ್ನಾಥದಾಸರ ಹಿರಿಮೆ 


ಈ ಮಾತ ಕೇಳಿ ಕೈಚಾಮರನೀಡಾಡಿ 

ಭೂಮಿಗೊರಗಿದಳು ಭುಗಿಲೆಂದು! ಭುಗಿಲೆಂದು ಮಲಗಿದಾ 

ಕಾಮಿನಿಯ ಕಂಡ ಕಮಲಾಕ್ಷ | ೪ ॥. 

ಆಗ ಶ್ರೀಕೃಷ್ಣನು ತನ್ನ ಅಣಕಕ್ಕೆ ಅವಳು, “ ಕಂಗೆಟ್ಟ 
ಳೆಂದು ತನ್ನಂಗನೆಯ ಬಿಗಿದಪ್ಪಿ ಮುಂಗುರುಳು ತಿದ್ದಿ 
ಮುತ್ತಿಟ್ಟು-ಕಂಗಳ ಅಶ್ರುಗಳನ್ನು ಒರಸುತ್ತ, ”-- 

ಸಲಿಗೆ ಮಾತುಗಳ ಬಗೆ ತಿಳಿಯದಲೆ ಹೀಗೆ ಚಂ- 

ಚಲನನೈಡುನರೆ ಚಸಲಾಕ್ಷಿ! ಚೆಪಲಾಕ್ಷಿ ಏಳೆಂದು 

ಲಲನೆಯಳ ನಗಿಸಿ ನಗುತಿದ್ದ ॥೬॥ | 
ಆಗ ರುಕ್ಮಿಣಿ ನಕ್ಕು ಪರಮಾತ್ಮನ ಅನುಗ್ರಹದಿಂದ ತಾನು 
ಮಹಾಶಕ್ತಿಯಾಗಿದ್ದೇನೆಂದು ಹೇಳಿದಾಗ, ಶ್ರಿಕೃಷ್ಣ 

ನಿನಗೆ ಎನ್ನ ಲ್ಲಿ ಭಕ್ತಿ ಎನಿತಿಹುದು ನಾಕಂಡೆ 

ಎನಗಿಹುದು ಕರುಣ ಎಂದೆಂದು | ಎಂದೆಂದು ಇಹುದಿದಕೆ- 

ಅನುಮಾನವಿಲ್ಲ ವನಜಾಕ್ಷಿ | 
ಎಂದು ಒಲವಿನಿಂದ ತಬ್ಬಿಕೊಳ್ಳುವನು. ಹೀಗೆ ದಾಸಾರ್ಯರ 
ಭಾಷೆಯು ಸುಲಲಿತವಾಗಿಹ ಕನ್ನಡವು. ಕವಿಯ ಹಿರಿಮೆಯ 
ಜೊತೆಗೆ ಕನ್ನಡದ ಹಿರಿಮೆಯೂ ಬೆಳೆದು ನಿಂತಿದೆ. 

ಈ ಸುವ್ವಾಲಿಯ ಧಾಟಿಯಲ್ಲಿ ನವಗ್ರಹಸ್ತೋತ್ರ,ತುಲಸೀ 
ಸ್ತೋತ್ರ, ಶಿವಸ್ತೋತ್ರ ತಂತ್ರಸಾರ ಮೊದಲಾದವುಗಳನ್ನು 
ಶ್ರೀಜಗನ್ನಾಥ ದಾಸರು ರಚನೆ ಮಾಡಿದ್ದಾರೆ. ಈ ಕೃತಿಯಲ್ಲಿಯೂ 
ಮಾತುಗಳು ಮನಮುಟ್ಟುವ ಶೈಲಿಯಿಂದ ಕೂಡಿ ಸುಲಿದ 
ಬಾಳೆಯ ಹಣ್ಣಿ ನ ಸವಿಯಿಂದ ಕೂಡಿವೆ. ಒಟ್ಟಾರೆ ಈ ಸುವ್ವಾಲಿ 
ಗಳೂ ಒಂದೊಂದೂ ಭಕ್ತಿಮಂದಾರ ಕುಸುಮ. ಅಲ್ಲಿ ಮಾನವ- 


ಜಗನ್ನಾಥದಾಸರ ಹಿರಿಮೆ ೪೧. 


ತೆಯ ಸಿದ್ಧಿಯ ಪರಿಮಳವು ಸೂಸಿ ನಿಂತಿದೆ. ಇದರಿಂದ ಸಮಾ-. 
ಜದ ಹಳಸಿಕೆಯು ಹೋಗಿ ನಿರ್ಮಲತೆಯು ಲಾಸ್ಕವಾಡುವುದ-. 
ರಲ್ಲಿ ಸಂಶಯವೇ ಇಲ್ಲ. ಅಂತೆಯೆ ನಾವು ದಾಸಾರ್ಯರ 
ವಿಶಾಲವಾದ ಅವರ ಸುಮನಸ ಹೃದಯಕ್ಕೆ ನಮೋ. ಎನ್ನು 
ತ್ತೇವೆ, ಅವರ ದೃಷ್ಟಿಯಲ್ಲಿ ಮಾನವ ಲೋಕವೆಲ್ಲ ಒಂದೇ. 
ದೇಟಿನ ಹೂವು, ಕಾಯಿ, ಹಣ್ಣು .. ಅದನ್ನು ಅನುಭವಿಸಿ 
ಎಲ್ಲರೂ ಎಲ್ಲರಿಗಾಗಿ ಕೂಡಿ ಬಾಳುವ ಅಮರ ಸಂದೇಶವನ್ನು 
ಪಡೆಯುತ್ತೇವೆ. ಈ ದೃಷ್ಟಿಯಿಂದ ಸುವ್ಹಾಲಿಗಳು . ಕನ್ನಡ 
ಸಾಹಿತ್ಯದಲ್ಲಿ ಚಿರಸ್ಮರಣೀಯವಾದ ಸ್ಥಾನವನ್ನು ಗಳಿಸಿವೆ. 
ಆದರೆ ಅವು ಸಂಪೂರ್ಣವಾಗಿ ಕಾಲನ ದವಡೆಯಿಂದ ಹೊರ- 
ಬರಬೇಕು ! 
ಲ. ಕೀರ್ತನೆಗಳಲ್ಲಿ ವಿಶಾಲಭಕ್ವ ವಿಶ್ವಧರ್ಮ 

ಶ್ರೀಜಗನ್ನಾಥದಾಸರ ಸಾಹಿತ್ಯ ರಚನೆಯ ಮತ್ತೊಂದು 
ಭಾಗವೆಂದರೆ ಅವರು ಹಾಡಿದ ಕೀರ್ತನೆಗಳು. ಇಲ್ಲಿ ಸಾಹಿತ್ಯ- 
ಸಂಗೀತಗಳೆರಡರ ಅಂತರಂಗಗಳು ಗಂಗಾ ಯಮುನೆಯರಾಗಿ 
ಸಂಗಮಿಸಿ ಕಿವಿ-ಮನಗಳೆರಡನ್ನೂ ತಣಿಸುತ್ತವೆ. ಆ ತಣಿವು 
ಆನಂದದ ಪ್ರಾಪ್ತಿಯೇ ಹೌದು. ಇವರ ಕೀರ್ತನೆಗಳಲ್ಲಿ 
ಅನುಭವ ಸರಸ ಸತಿಯು, ಛಂದೋನಟಿಯನ್ನು ಅದೆ ಅತೆಗೊಳಿಸಿ- 
ಕೊಂಡು ನರ್ತಿಸಿ ಬಗೆನವಿಲಿಗೆ ಶ್ರೀ ಹರಿಯನ್ನು ತೋರಿಸಿ 
ಪುಣ್ಯಕಟ್ಟಿಕೊಂಡಿದ್ದಾ ಛೆ, 

ದಾಸರ ಈ ಕೀರ್ತನೆಗಳು ಒಂದೇ ಗಳಿಗೆಗೆ ಬರೆದವು 
ಗಳಲ್ಲ. ಆಗಾಗ ಸಂದರ್ಭಕ್ಕೆ ಸರಿಯಾಗಿ ಸ್ಫೂರ್ತಿಗೊಂಡು 


೪೨ ಜಗನ್ನಾಥದಾಸರ ಹಿರಿನೆ 


ಬಂದ ಭಕ್ಷಿಗೀತ-ಭಾವಗೀತ ! ಇಂತಹವುಗಳನ್ನು ಸಂಗ್ರಹಿ/ 
ಪರಿಷ್ಯಾರಗೊಳಿಸಿ ಸಮಗ್ರವಾಗಿ ಪ್ರಕಟಿಸ ಸಬೇಕು. ಈ] 


ಮಗೆ ಸುಮಾರು '೧೫೦- ೨೦೦ ಕೀರ್ತನೆಗಳು -.- ಜಗನ್ನಾಥ 
ದಾಸರ ಅಂಕಿತವುಳ್ಳ ವು- ದೊರೆಯುತ್ತವೆ. ಇವುಗಳಲ್ಲಿ ಫ್ರಿ 


ರಾಘವೇಂದ್ರರು, 'ವರದೇಂದ್ರರು, ಸತ್ಯಬೋಧರು ಮೊದಲಾದ 
ಗುರುಗಳ ಸ್ತೋತ್ರ ಮಹಿಮೆಗಳನ್ನೂ : ; ಪುರಂದರದಾಸ 


ವಜಯದಾಸ, ಗೋಪಾಲದಾಸ ಮೊದಲಾದವರ ಪವಾಡ-ಪ್ರಶಂಃ 
ಗಳನ್ನೂ, ಆರೋಹಣಕ್ರಮದಲ್ಲಿ ಭಜನೆಗೆ ಅನುಕೂಲವಾಗುಫ 


ತಾರತಮ್ಯದ ಪದಗಳನ್ನೂ, ಆರ್ತಭಕ್ತಿ, ಶ್ರೀ ಹರಿಯ ವಾತ್ಸಲ್ಯ 
ಆತ್ಮ] ಪರಿಶೋಧನೆ, ಲೌಕಿಕನೀತಿ, ಸದಾಚಾರಗಳನ್ನು ಹೇಳು 
ಪದಗಳನ್ನೂ ಕಾಣಬಹುದು. 

ಶ್ರೀನಿವಾಸಾಚಾರ್ಯರು ಶ್ರೀ ಜಗನ್ನಾಥದಾಸರಾ। 
ಸಾಧನಮಾರ್ಗಕ್ಕಿಳಿದಮೇಲೆ, . ಆತ್ಮಪರಿಶೋಧನೆಯು ಸಾಗಿ 
ಜಗತ್ತಿನಲ್ಲಿ ನಾನಾ ಅನುಭವಗಳನ್ನು ಪಡೆದು ಹೆಜ್ಜೆ ಹೆಜ್ಜೆಯಾ। 
ಮುಕ್ತಿಮಂದಿರದಿಂದ ಮೆಟ್ಟಿಲುಗಳನ್ನು ಹತ್ತತೊಡಗಿದರು 
ಆಗ, “ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ । ಸಂ 


ಸುಖವನಿತ್ತು ಕಾಯೊ ಕರುಣಾಸಾಗರಾ ॥” ಎಂದು ಮೊ 
ಯಿಟ್ಟು ಸಿರಿನಿಲಯನ ಗುಣಗಳನ್ನು ತಿಳಿದು ಸಮಯ ಸಿಕ್ಕಾಗ 


ಲೆಲ್ಲ ಭಜನೆ ಮಾಡಿದರು. ತನುವನ್ನೇ ಪರಮಾತ್ಮನ ಸದ 


ವೆಂದು ಬಗೆದು ಪರಮಾತ್ಮನ ಸ ರಣೆಯೆಂಬ ಯಜ್ಞ ನಡೆಸಿದರ 
ಆಗ ತಮ್ಮ ಸಾಧನೆಯಲ್ಲಿ," 


'ಜೇಡಲೇತಕೋ ಪರರ ದೇಹಿಯೆಂದು 
ನೀಡು ದೊರೆ. ಎನಗೆ ನೀನಿರಲು ಸರ್ವದಾ | ಪ ॥» 


ಜಗನ್ನಾಥದಾಸರ ಹಿರಿಮೆ ಲೈ 


ಎಂದು ಅಭಿಮಾನವನ್ನು ಮೆರೆದರು. ಹಾಗೂ ಕೈಚಾಚುವುದು 
ಪರಮಾತ ನೊಬ್ಬ ನಿಗೆ ಚ ಶ್ರವೆಂದು ಧ್ಯ ಗ ಹೇಳಿದರು. 
ಅಲ್ಲದೆ ಪರಮಾತ ಮನ ಭಕ್ತರಿಗೆ ಯಾವಾಗಲೂ ಯಾರಿಂದಲೂ 
ಭಯನಿಲ್ಲವೆಂದರು. 

ಯಾತರ ಭಯ ಈ6ೀನಾಥನ ಹರಮ ಸು-- | 

ಪ್ರೀತಿಯ ಪಡೆದವಗೆ | ಪ ॥ 

ದುಸುಮುಸುಗುಟ್ಟುವ ಸತಿಸುತರಿಂದಲ್ಲಿ ಹಸಗೆಟ್ಟಿ ದ್ದೇನೊ 

ಅಶನಾಚ್ಛಾದನ ತರಲಿಲ್ಲವೆಂದು ವ್ಯಸನಪಟ್ಟಿರೇನೊ 


ಕುಸುಮನಾಭ ಸುಮನಸರೊಂದಿತ ಪದ! 
ವಸುದೇವನ ಸುತನೊಶದಲ್ಲಿರುವವಗೆ lll 


ಇಂತಹರು ಯಾವಾಗಲೂ ಸತ್ಯರ್ಮಗಳನ್ನು ಅಂತಃಕರಣ 
ಶುದ್ಧಿ ಯಿಂದಲೇ ಮಾಡುತ್ತಾರೆ. ಅಂತಃಕರಣಶುದ್ಧಿಯೆಂದರೆ 
ಮದಮತ್ಸರಗಳನ್ನು ಬಿಡುವುದು, ಡಾಂಭಿಕತೆಯನ್ನು ಹೊಡೆ- 
ದೋಡಿಸುವುದೇ ಆಗಿದೆ. ಅಂತೆಯೇ ದಾಸರು, 

| ಮದಮತ್ಸರವ ಬಿಡದನಕಾ | ವಿಧ-! 

ವಿಧದ ಸಾಧನ ದಿನದಿನ ಮಾಡಲೇನೊ ॥ಪ॥ 

ವೇದ ಶಾಸ್ತ್ರಗಳನೋದಲೇನು | ಗಂಗಾ | 

ಗೋದಾವರಿಯಲಿ ಸ್ನಾನವ ಮಾಡಲೇನು ol 
ಎಂದು ಸಾಧಕರಿಗೆ ಸವಾಲು ಹಾಕಿ ನಿಚ್ಚಳ ಮನಸ್ಸಿನಿಂದ ಪರ 
ಮಾತ್ಮನ ಪ್ರೀತಿಯನ್ನು ಸಂಪಾದಿಸಬೇಕೆಂದು ಸಾರುತ್ತಾರೆ. 
ಹೀಗೆ ಪರಮಾತ್ಮನ ಪ್ರೀತಿಯನ್ನು ಸಂಪಾದಿಸುವಾಗ ಸಾಧನ 
ಮಾರ್ಗದಲ್ಲಿ ನಿಂದಕರೆಂಬ ಸಮಾಜವಿಮರ್ಶಕರಿಗೆ ಸದಾ 
ಸ್ವಾಗತವಿರಬೇಕೆಂದು ದಾಸರು ಒತ್ತಿ ಹೇಳುತ್ತಾರೆ. ಏಕೆಂದರೆ 


೪೪ ಜಗನ್ನಾಥದಾಸರ ಹಿರಿನೆ 
ಸಾಧಕನು ನಿಂದಕರಿಗೆ' ಹೆದರಿದರೂ ಸುಶೀಲನಾಗುತ್ತ ಸಾಗು 
ತ್ತಾನೆ. ಅಂತೆಯೇ ಶ್ರೀಜಗನ್ನಾಥದಾಸರು, 
ಇರಬೇಕು ನಿಂದಕರು ಸಜ್ಜನರಿಗೆ | 

ದುರಿತ ರಾಶಿಗಳೆಲ್ಲ ಪರಿಹರಿಸಲೋಸುಗ || 

ಮಲನ ತೊಳೆವಳು ತಾಯಿ ನೀರಿನಿಂದಲಿ ನಿತ್ಯ 

ತೊಳೆವ ನಿಂದಕ ತನ್ನ ನಾಲಗಿಂದಾ 

ಬಲುಮಿತ್ರನಿನನೆಂದು ತಿಳಿದು ಮನ್ನಿಸಬೇಕು 

ಹಲವು ಮಹಾಪಾಪಗಳ ಕಳೆದು ಪುಣ್ಯನನೀವ 101 

ಕಲಿಯುಗದೊಳಿವರ ನಿರ್ಮಿಸಿದ ಹರಿ ತಾನು 

ಭೂಕೋನಿದರ ಮಲವು ಪೋಗಲೆಂದು! 

ಈಥ್ರೀಕರಾರ್ಚಿತ ಜಗನ್ನಾ ಥವಿಠಲ ಗ್ರಾಮ 

ಸೂಕರರು ನಿಂದಕರು ಕರುಣಾಳು ಇಳೆಯೊಳಗೆ 1೨॥ 
ಎಂದು ಹಾಡಿ,ನಿಂದಕರನ್ನು ತಾಯಿಯೆಂಬ ಅಮೃತದ ವಸ್ತುವಿಗೆ 
ಹೋಲಿಸಿದ್ದು ಅವರ ಅರ್ಥಪೂರ್ಣತೆಯ ಗುಣವನ್ನು ತೋರಿ 
ಸುತ್ತದೆ. ಇಷ್ಟೇ ಅಲ್ಲದೆ ದಾಸರ ಇಂತಹ ಕೀರ್ತನೆಗಳ 
ಸುಂದರ ಜೀವನ ಸಾಧನೆಗೊಂದು ದಿವ್ಯಶಕ್ತಿಯ ಪ್ರಜ್ಧೆ ಜೆ ಯನು 
ಮೂಡಿಸಿ ಅವರ ಹಿರಿಮೆಯನ್ನು ಮೇರುವಿಗೆ ಮುಟ್ಟಿ ಸುತ್ತ ವೆ. 

ಇನ್ನು ದಾಸರು ಸಮಾಜವನ್ನು ನೋಡುವ ಸೂಕ್ಷ 

ದೃಷ್ಟಿಯು ಇಂದಿನ ಸಮಾಜಕ್ಕೆ, ಸ ಸಮಾಜ ಸುಧಾರಕರಿಗೆ ಆದಶಃ 
ಪ್ರಾಯವಾಗಿವೆ. ಇಂತಹ ಕೀರ್ತನೆಗಳಲ್ಲಿ ದಾಸರ ಸತ್ಯನಿಷ್ಕು! 
ಗುಣವು ಬೆಳಗಿ ನಿಂತಿದೆ. 

ಹಿರಿಯರ ಬಳಿ ಅರಘಳಿಗೆ ಕೂತರೆ | 

ಶಿರವ್ಯಾಧಿಯೆಂದೇಳುವೇ | 


ಜಗನ್ನಾಥದಾಸರ ಹಿರಿಮೆ ೪೫ 


ದುರುಳ ದುರ್ವಾರ್ತೆಗಳ ಹೇಳಲು ಹಶುತೃಸೆ 

ಮರೆದು ಲಾಲಿಸಿ ಕೇಳುವೆ | 

ತರುಣಿ ಮಕ್ಕಳು ಎನ್ನ ಪರಿ ಪರಿ ಬೈದರೆ 

ಪರಮ ಹರುಷನ ತಾಳುವೆ | 

ಗುರುಹಿರಿಯರೊಂದುತ್ತರವನಾಡಲು ಕೇಳಿ | 

ಧರಿಸಲಾರಡೆ ನಾನು ಮುತ್ಸರಿಸೆ ಅವರೊಡನೆ 141 
ಎಂಬ ಮಾತುಗಳನ್ನು ನೋಡಿದಾಗ ಸಮಾಜದ ಉತ್ಪಾನದ 
ಬಗ್ಗೆ ಅವರಿಗಿರುವ ಕಳಕಳಿ ಎಂತಹುದೆಂದು ತಿಳಿದುಬರುತ್ತದೆ. 
ಇಲ್ಲಿ ಸಮಾಜವಿಮರ್ಶೆಯು ಎಷ್ಟು ತೀಕ್ಷ್ಣವಾಗಿದೆಯೋ 
ಅಷ್ಟೇ ಅಂತಃಕರುಣಾಪೂರ್ಣವೂ ಆಗಿದೆ. ಇವರು ತಮ್ಮ 
ಕೀರ್ತನೆಗಳಲ್ಲಿ ಕೇವಲ ದೋಷಗಳನ್ನಷ್ಟೇ ಎತ್ತಿ ತೋರಿಸುವು- 
ದಿಲ್ಲ. ಜೊತೆಗೆ ಸಂಸಾರದ ಜಂಜಾಟಗಳಿಂದ ಪಾರಾಗುವ 
ದಾರಿಯನ್ನೂ ತೋರಿದ್ದಾರೆ : ಆ ದಾರಿ ಯಾವುದೆಂದರೆ, 

ನಾ ಮಾಡಿದಪರಾಧವ ಎಣಿಸಿ ಬರೆದರೆ ಈ 

ಭೂಮಂಡಲವು ಸಾಲದು | 

ಶರಾ ದಾರ್ಮತಿಯೆಲ್ಲ ಕೂಡಿ ಬಲು 

ಈ ಮತಿಯು ಅದು ಪೋಲಡು | 

ಸಾಮಜನರದ ಜಗನ್ನಾ ಥವಿಠಲ ನಿನ್ನ 

ನಾಮ ಒಂದಲ್ಲದೆ ಪ್ರಾಯಶ್ಚಿತ್ತನ ಕಾಣೆ ॥೪॥ 
ಎಂದು ಅನನ್ಯಭಾವದಿಂದ ಮೊರೆಹೋಗಬೇಕೆಂಬುದೇ ಅದು. 
ಹಾಗೆ ಮೊರೆಹೋಗಿ ಸಂತತವಾಗಿ ಹರಿಯನ್ನು ಸ್ಮರಿಸಿದಾಗ, 
ಆ ಕರುಣಾಳುಗಳ ದೊರೆ ತನ್ನ ಸ್ವರೂಪಮಹಿಮೆಯನ್ನು 
ಭಕ್ತನ ಮೇಲೆ ತೋರುತ್ತಾನೆ, ಆತನನ್ನು-- ತ 


೪೬ 


ಜಗನ್ನಾಥದಾಸರ ಹಿರಿಮೆ 


ಸ್ಮರಿಸು ಸಂತತ ಹರಿಯನು 

ಸ್ಮರಿಸು ಸಂತತ ಹರಿಯ ಕರುಣಾಳುಗಳ ದೊರೆಯ ॥ಸ॥ 
ಸರಸಿಯೊಳಗಂದು ಕರಿಯ - ನರಸ 

ಸಂಗರದೊಳಗೆ ಕಾಯ್ದುದರಿಯ- ಜಪಹೋಮ 
ಪ್ರತದಾನ ತಪಕೆ ದೊರೆಯ - ಜಗದೀಶ 


ಶರಣು ಪೊಕ್ಕವರ ಪೊರೆಯ - ಖರೆಯ 


ಎಂದು ಸ್ಮರಿಸುವ ವಿಧಾನವನ್ನು ದಾಸರು . ಬಹುರಮ್ಯವಾಗಿ 
ತಿಳಿಸಿದ್ದಾ ರೆ. ಈ ರೀತಿ ಸ್ಮರಣೆಯ ಮುಖಾಂತರ ಪರಮಾ- 
ತ್ಮನು ಎಲ್ಲ ಕಡೆಗೂ ಕಾಣುತ್ತಾನೆಂಬುದು ದಾಸರ ಅನುಭವ. 
ಅದನ್ನು ಅವರ ಮಾತುಗಳಲ್ಲೆ ಕಾಣೋಣ: 


ಎಲ್ಲೆಲ್ಲಿ ನೋಡೆ ಮತ್ತಲ್ಲಲ್ಲೆ ನೆಲಸಿಹನು 

ಬಲ್ಲಿದನು ಭಾಗ್ಯನಂತ - ನಂಬಿದರಿ 

ಗಲ್ಲದೆ ಒಲಿದು, ಭಾಂತ - ದುಷ್ಟಜನ ಕತ 

ಕೊಲ್ಲ ನಿಶ್ಚಯ ಮಹಂತ - ರೊಡೆಯ ಕೈ ಸ 
ನಲ್ಕದಾಯಕನ ಇಂಥ- ಪಂಥ 13೨1 
ಅಣುನಿನೊಳಗಣುವಹನು ಘನಕೆ ಘನತರನಹನು 
ಅಣುವಮದೈ ವಲಕ್ಷಣ 4 ಕೆಲ್ಯಾಣ 

ಗುಣಜ್ಞಾನ ಘನಲಕ್ಷಣ - ಸಂಪೂರ್ಣ 
ಮನಮುಟ್ಟಿ ಕರೆದಾಕ್ಷಣ . ಬಂದೊದಗಿ 

ಕುಣಿವ ಲಕ್ಷ್ಮೀವಕ್ಷನ - ಅನಸೇಕ್ಷನ 19॥ 
ಚೆಲುವರೊಳತಿ ಚಲುವ ಸುಲಭರೊಳಗತಿ ಸುಲಭ 
ಒಲಿನ ಮನಬಂದ ತೆರದಿ- ಗುಣಕರ್ಮ 
ಕುಲಶೀಲಗಳನೆಣಿಸನರಿದೀ ೨ ಭಕ್ತಿರಸ 
ಫಲವಕೊಡೆ ತಾ ತವಕದಿ - ಶಬರಿಯೆಂ 
ಜಲವುಂಡ ಕರುಣಿ ಶರಧಿ - ಮುರೆದೀ ಜಗ 


ಜಗನ್ನಾ ಥದಾಸರ ಹಿರಿಮೆ ಟ್ಟ 


ಎಂದು ಪರಮಾತ್ಮನನ್ನು ದಾಸರು ಅರಿತುಕೊಳ್ಳುವ ಬಗೆಯು 
ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ. ಈ ರೀತಿ ಪರಮಾತ್ಮ 
ನನ್ನು ಕಾಣುವ ಕಣ್ಣುಳ್ಳವರೇ ಹರಿದಾಸರೆಂದು ಶ್ರೀ ಜಗನ್ನಾಥ 
ದಾಸರ ಅಭಿಪ್ರಾ ಯವಿದ್ದ ಂತೆ ತೋರುತ್ತದೆ. ಅಂತಹ ಹರಿ 
ಸಲಸ ಸ್ವಭಾವವನ್ನು ಕೆಳಗಿನ ಕೀರ್ತನೆಯು ಸ್ಪಷ್ಟವಾಗಿ ನಿರೂ- 
ಪಿಸುತ್ತ ಡೆ 
ಅರಿಯರೋ ನೀನಲ್ಲದೆ ಬೇರೆ - ಅನ್ಯದೇನರ | 
ಮರೆಯರೋ ನೀ ಮಾಡಿದಂಥ - ಅನಿಮಿತ್ತುಪಕಾರ | 
ತೊರೆಯರೋ ನಿನ್ನಂಭು ಸೇವೆ ಎ ಪ್ರತಿ ಪ್ರತಿ ವಾಸರ | 
ಅರಿಯರೊ ಪರತತ್ತ್ವವಲ್ಲದೆ — ಇತರ ವಿಚಾರ ॥೧॥ 
ನಗುವರೋ ರೋದಿಸುವರೊ ರಂಗಾ - ನಾಟ್ಯ ವಾಡುನರೋ! 
ಬಗೆಯರೋ ಬಡತನ ಭಾಗ್ಯ - ಭಾಗನತರೋ | 
ತೆಗೆಯರೋ ನಿನಿಂದ ಮನವ - ಒಮ್ಮೊಯಾದರೋ | 
ಣೆ 
ಜಗನ್ನಾ ಥವಿಠಲಾ ನಿನ್ನವರೇಸು - ಧನ್ಯರೋ ॥೨॥ 


ಇಂತಹ ಭಕ್ತರು ಈ ಭವದಲ್ಲಿ ಮುಕ್ತರು": ಅವರಿಗೆ ಯಾರ 
ಭಯವೂ ಇಲ್ಲ. ಇಂತಹ ಘನದೃಷ್ಟಿಯನ್ನು ಹೊಂದಿದ ಈ 
ದಾಸರು ಕಂಡಕಂಡಲ್ಲಿ ಪರಮಾತ್ಮ ನನ್ನು 'ಕಾಣತೊಡಗಿದರು. 
ಕಂದರ ಅವರ ಜಾ ನವು ಸರ್ವಶಕ್ತ ವಾದುದು, ಅಂತೆಯೇ - 
ಅರಿತವರಿಗತಿ ಸಾಲಭ ಹರಿಯ ಪೂಜೆ | 
ಅರಿಯದನ ನಿರ್ಭಾಗ್ಯ ನರಲೋಕದೊಳಗೆ |ಪ| 
ಬೊಮ್ಮಾಂಡ ಮಂಟಪವು ಭೂಮಂಡಲವೆ ಪೀಠ 
ಸೋಮ - ಸೂರ್ಯರೆ ದೀಪ, ಭೂರುಹಗಳು 
ಚಾಮರಗಳತಿ ವಿಮಲ, ವ್ಯೋನುಮುಂಡಲ ಛತ್ರ 
ಯಾಮಾಷ್ಟಕಗಳಷ್ಟದಳದ ಪದ್ಮವು ಎಂದು ॥೧॥ 


ಛಂ ಜಗನ್ನಾ ಥದಾಸರ ಹಿರಿಮೆ 


ಮಳೆಯೆ ಮಜ್ಜನವು ದಿಗ್ವಲಯಂಗಳೇ ವಸನ 
ಮುಲಯೆಜಾನಿಲನೆ ಶ್ರೀಗೆಂಥ ಭೂಫ | 
ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ 
ಥಳಥಳಿಸ ಮಿಂಚು ಕರ್ಪೂರಾರತಿಯೆಂದು 1೨॥ 


ಔಚಿತ್ಯಪೂರ್ಣ ಉಪಮೆಗಳಿಂದ ಸಹಜ ಲಾಲಿತ್ಯ ಮಯ ಶಬ್ದ 
ಸಂಟ ನಿಜವಾದ ಭಕ್ತನ ಭಕ್ತಿಜ್ಞಾನ ವೈರಾಗ್ಯ ag ಸಮನ್ವಯ 
ದೃಷ್ಟಿಯನ್ನು ಇಲ್ಲಿ ಕಣಜ 1 ಈ ರೀತಿಯಿಂದ 
ಹರಿಯನ್ನು ಪೂಜಿಸಿದರೆ ಅವನು ಕೃಷ್ಣನ ರೂಪದಲ್ಲಿ ಕೊಳಲ 
ನೂದುತ್ತ ಈಗ ಓಡಿಬರುತ್ತಾನೇನೋ ಎನ್ನಿಸುತ್ತದೆ. ನಿಜ 
ವಾಗಿಯೂ ಈ ಕೀರ್ತನೆಯು ಶ್ರೀ ಜಗನ್ನಾಥದಾಸರ ವ್ಯಕ್ತಿತ್ವ 
ವನ್ನೂ ಅವರ ಸರ್ವಾರ್ಪಣ ಸಿದ್ದಿ ಯನ್ನೂ ಚಿತ್ರಿ ಸುವ ಹಿರಿಯ 


ಬ ಅಷ್ಟೇ ಅಲ್ಲ, “ದಾಸ ಸಾ ಸಾದ ಹಿರಿಯ ಗೀತಗಳಲ್ಲಿ 
ಒಂದಾಗಿದೆ. ಗೆ 


ಉಪಲಬ್ದವಿರುವ ಶ್ರೀ ಜಗನ್ನಾಥದಾಸರ ಕೀರ್ತನೆಗಳ 
ಸಂಗ್ರಹದಲ್ಲಿ ಲೌಕಿಕ ನೀತಿ ಹಾಗೂ ಸದಾಚಾರಗಳನ್ನು ಹೇಳುವ 
ಕೀರ್ತನೆಗಳು ಬಹಳ ವಿರಳ. ತತ್ತ್ವ ಸುವ್ವಾಲಿಗಳ ಮೂಲಕ 
ಸ್ತ್ರೀಸಮಾಜಕ್ಕೆ ತಾತ್ವಿಕ ವಿಚಾರಗಳನ್ನು ಸಾದರಪಡಿಸಿದ ಈ 
ದಾಸರು ಅದೇಕೆ ನಿರ್ದಾಕ್ಷಿಣ್ಯವಾಗಿ ಸ್ತ್ರೀಸಮಾಜವನ್ನು ಕೆಳಗಿನ 
ಕೀರ್ತನೆಯಲ್ಲಿ ಟೀಕಿಸಿದ್ದಾರೆಯೊ ಏನೊ. ಅದೊಂದು 
ಒಡೆಯದ ಒಗಟ. ಆ ಒಗಟವನ್ನು ಕೀರ್ತನೆಯ ಕೆಲವೊಂದು 
ನುಡಿಗಳನ್ನು ಓದಿ ಮನನ ಮಾಡಿಕೊಳ್ಳುವುದು ಉಚಿತ. 


ಸಾರಿದ ಡಂಗುರ ಯಮನು ನಾರೇರ ಎಳತಂದು 
ನರಕದಲ್ಲಿಡಿಯೆಂದು sll 


18. ಕನ್ನಡ ಸಾಹಿತ್ಯ ಚರಿತ್ರೆ-ಡಾ!ೆ ರಂ. ಶ್ರೀ ಮುಗಳಿ 


ಜಗಸ್ನಾ ಫದಾಸರ ಹಿರಿಮೆ ೪೯ 


ಹೊತ್ತಾರೆ ಎದ್ದು ಪತಿಗೆ ಎರಗದವಳ ಮೃತ್ತಿಕೆ ಶೌಚ ಮಾಡ 
ದಿಪ್ಪಳ | 
ಬತ್ತಲೆ ಕುಳಿಕು ಮೈತೊಳೆವಳ ನಾದಿನಿ ಅತ್ತೆ ಮಾವನ ಬೈವಳೆಳೆ- 
ತನ್ನಿರೋ ಎಂದು ॥೧॥ 


ಜಲಜಕ್ಕಿ,ಸಾಳಿಕಂಬಳಿ ಬೋಳಿ ಬಕ್ಕಿ ಗೊಂದಲಿ ಮೊದಲಾದುವು 


ಡೈವವೆಂದು | 
ತಿಳಿದು ಪಿಶಾಜಿ ಎಂಜಲನನುಂಡು ಹಿಗ್ಗುವ ಕ 


ಲಲನೇರಾನಾಲಸ್ಕಗೊಳದೆ ಶನ್ನಿರೊ ಎಂಡು 8೨8 


ಒಲಿವ ಔಷಧ ಮಾಡಿ ಸತಿಯ ಒಲಿಸುವಳ ಮಲಮುಕ್ಕಳೊಳು 
ಮಕ್ಸರಿಸುತಿಪ್ಪಳ ಕಳನಿಲಿ ಕಾಂತನ ಧನವಂಚಿಸುವಳ 
ಗಳಕೆ ಪಾಶವ ಕಟ್ಟ ಎಳತನ್ನಿರೋ ಎಂದು ಗ! 


ಹೀಗೆ ಹೇಳಿದುದಕ್ಕೆ ಬಹುಶಃ ಆಗಿನ ಸಮಾಜದಲ್ಲಿಯೂ ಅಂಥ 
ಸ್ತ್ರೀಯರು ಇದ್ದುದು ಕಾರಣವಾಗಿರಬೇಕು. ಅದೇಕೆ ಇಂದಿನ 
ಸಮಾಜದಲ್ಲಿಯೂ ಅಂತಹ ಸ್ತ್ರೀಯರಿಗೇನೂ ಕಡಿಮೆಯಿಲ್ಲ. 
ಅದ್ದರಿಂದ ದಾಸರ ಈ ಕೀರ್ತನೆಯು ನಮ್ಮನ್ನು ನಾವು ತಿದ್ದಿ 
ಕೊಳ್ಳಲು ವಿವೇಚನಾಶಕ್ತಿಯನ್ನು ನೀಡುತ್ತದೆ. 


ಹೀಗೆ ದಾಸಾರ್ಯರು ಕೀರ್ತನೆಗಳಲ್ಲಿ ಆಗಿನ ಕಾಲದ 
ಸಾಂಪ್ರದಾಯಕ ಜೀವನ ಚಿತ್ರ, ಅಲ್ಲಿರುವ ಕೊರತೆಗಳಿಗೆ ಕಾರಣ 
ಗಳು, ಅವುಗಳನ್ನು ಹೊಡೆದೋಡಿಸುವ ಉಪಾಯಗಳು, 
ಪರಿಹಾರಗಳು, -- ಇವುಗಳನ್ನೆಲ್ಲ ಸಾಮಾನ್ಯ ಜೀವನವನ್ನು 
ಉದಾತ್ತಗೊಳಿಸುವುದಕ್ಕಾಗಿ ನಿರೂಪಿಸಿ ಎಲ್ಲ ಕಾಲಗಳಿಗೂ 
ಉಪಕಾರವನ್ನು ಮಾಡಿದ್ದಾರೆ. 


೫೦ ಜಗನ್ನಾ ಥದಾಸರ ಹಿರಿಮೆ 


ಜಗನ್ನಾಥದಾಸರ ಸದಾಚಾರ ಸಂಪನ್ನತೆಯ ಪ್ರ ಕಟವಾದ 
ಸ್ವರೂಪವೇ ಅವರ ಸಾಹಿತ್ಯ. ಅದು ಸಾಮಾನ್ಯನೆ "ಸಕುಚ 
ಹೃದಯಕ್ಕೆ ಚೇತನ ನೀಡಿ ಅದನ್ನು' ಹಿಗ್ಗಿಸಿ ವೈಶಾಲ್ಯತೆಗೆ 
ಅಲ್ಲಿ ಚಿರಂಜೀವಿ ಪಟ್ಟವನ್ನು ಕಟ್ಟುವ ಚತೋಹಾಜ 
ಸಾಹಿತ್ಯ. ಈ ಮಾತು ಗಲೇ ನಾವು ಮೇಲೆ ವಿವರಿಸಿದ 
ಕೀರ್ತನೆ ಮೊದಲಾದವುಗಳನ್ನು ಪ್ರಮಾಣವಾಗಿ ಕಂಡಿದ್ದೆ ವೆ. 
ಒಟ್ಟಾರೆ ಇವರ ಸಾಹಿತ್ಯದಲ್ಲಿ ಇವರ ಸೊಗಸಾದ ವ್ಯಕ್ತಿತ್ವವು 
ಮೂಡಿ ನಿಂತಿರುವುದನ್ನು ಕಂಡು ಮುಗ್ಮರಾಗಿದ್ದೆ ಬೆ. ಈ 
ಕಾರ್ಯದಲ್ಲಿ ದೇಸಿಯ ಛಂದ, ಜಾನಪದ ಬಂಧ, ಸಂಸ್ಕ್ರೃ ತ 
ಪ್ರಾಕೃತ ಭಾಷಾನುಬಂಧಗಳು ಸೊಗಸನ್ನು ತರಲು ಹಾಗೂ 
ಸಹಾಯಮಾಡಿವೆ. : 


ದಾಸರು ತಾವು ಸ್ವತಃ ಪಂಡಿತರಾಗಿದ್ದ ರೂ ಪ್ರಪಂಚದವ 
ರನ್ನು ತಮ್ಮ ಎತ್ತರಕ್ಕೆ ಡು ಬಾಳಬೇಕೆಂಬ ಪ್ರಜ್ಞೆ ಯನ್ನು 
ಪಡೆದಿದ್ದ ಸ ಜಃ ನಿಜವಾಗಿಯೂ ನಾವು “ಅವರಗೆ 
ಯಣಿಗಳು. ದಾಸರು ಸುಲಭವಾದ ಭಾಷೆಯನ್ನು ತಮ್ಮ 
ಸಾಹಿತ್ಯರಚನೆಯಲ್ಲಿ ಬಳಸುತ್ತಿದ್ದರೂ ಒಮ್ಮೊಮ್ಮೆ ತಮಗರಿಯ 
ದಂತೆ ಕಂಣವದ ಸಂಸ್ಕೃ ತಪದಗಳನ್ನು ಬಳಸಿಿಡುತ್ತಿದ್ದರು. 
ಆದರೆ ತತ್‌ಕ್ಷಣವೇ ಅವರಿಗೆ ಅದರ ಪ್ರಜ್ಞೆ ಮೂಡಿಬಂದು 
ದಾಸವಾಣಿಯು ಸುಲಭವಾದ ಕನ್ನಡದಿಂದ ಕಳೆಯೇರುತ್ತಿತ್ತು. 
ಹೀಗೆ ಅವರಲ್ಲಿ ಸಾಮಾನ್ಯರ ಬಗ್ಗೆ ಇರುವ ಅಂತಃಕರಣವು 
ಅವರ ಹೃದಯದ ಔದಾರ್ಯದ ಗರಿಮೆಯ ಪ್ರತೀಕ ಎಂಬುದು 
ನಮ್ಮ ಭಾವನೆ. 


೯. ಹವಾಡಗಳ ಮಹಿಮೆ 


ತುಂಬು ಹೃದಯದ ದಾಸಾರ್ಯರು ತಮ್ಮ ಚಾರಿತ್ರ್ಯ 
ಶೀಲದ ಸಿದ್ಧಿಯಿಂದ ಲೋಕದ ನೀತಿಯನ್ನು ಮೇಲಕ್ಕೆತ್ತಲು 
ಅನೇಕ ಪವಾಡಗಳನ್ನೂ ಮಹತ್ತ ಎದ ಘಟನೆಗಳನ್ನೂ ಮೆರೆದಿ 
ದ್ದಾರೆ. ಅವುಗಳನ್ನೆಲ್ಲ ವಿವರಿಸುವುದು ನಮ್ಮ ಉದ್ದೇಶವಲ್ಲ. 
ಆದರೆ ಅವುಗಳಲ್ಲಿ ಕೆಲವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಕೊಡ 
ಲಾಗಿದೆ. 


೧. ದೈವೀದತ್ತವಾಗಿ ಶ್ರೀನಿವಾಸಾಚಾರ್ಯರಿಗೆ ಜಗನ್ನಾಥ 
ವಿಠಲವೆಂಬ ಅಂಕಿತವು ಪ್ರದಾನವಾದ ಮೇಲೆ ಪಾಂಡುರಂಗನು 
ತನ್ನ ಮಂದಿರದಲ್ಲಿ ಸ್ವತಃ ಸತ್ಕಾರ ಮಾಡಿದನಂತೆ. 


ಡ್ಯ ಬಡವನೊಬ್ಬನನ್ನು ಕಂಡು ಅವನ ಸಂಕುಚಿತ 
ಕರ್ಮದಲ್ಲಿ ಎಲ್ಲಿಯೂ ಪುಣ್ಯ ಕಾಣದೆ, ಅವನಲ್ಲಿದ್ದ ತಂಬಿಗೆ 
ಯನ್ನು ದಾನ ಕೊಡುವಂತೆ ಮಾಡಿ ತಾವೇ ಅದನ್ನು ಸ್ವೀಕರಿಸಿ 
ಅವನನ್ನು ಉದ್ದಾರಮಾಡಿ, 

ಡುರಿತವನ ಕುಠಾರಿ ದುರ್ಜನ ಕುಲವೈರಿ 


ಶರಣಾಗತ ವಜ್ರಪಂಜರ ಕುಂಜರ 


ಎಂದು ಆರಂಭವಾಗುವ ಶ್ರೀ ನೃಸಿಂಹ ಸುಳಾದಿಯನ್ನು ಪಠಣ 
ಮಾಡಲು ಹೇಳಿದರು. ಮುಂದೆ ಆ ಬಡವನು ಉತ್ತಮ 
ಸ್ಥಾನವನ್ನು ಸಮಾಜದಲ್ಲಿ ಪಡೆದನು. 


೫೨ ಜಗನ್ನಾಥದಾಸರ ಹಿರಿಮೆ 


೩, ಉತ್ತರಾದಿಮಠದ ಶ್ರೀ ಸತ್ಯಬೋಧತೀರ್ಥರಿಗೆ 
ಪರಮಾತ್ಮನು ಪೂರ್ವಾಶ್ರಮದ ಇಷ್ಟ ದಾದ ವರಾಹ 
ರೂಪದಲ್ಲಿಯೇ ಕಾಣುತ್ತಿದ್ದನು. ಸ್ಟಾ ಮಗಳು ಇದರಲ್ಲಿ ರಾಮ 
ರೂಪದರ್ಶನವಾಗಬೇಕೆಂದು ತಲೆಯಲ್ಲಾಡಿಸ ಸುತಿ ದ್ದ ರು, ಅದನ್ನು 
ಕಂಡ ದಾಸರು, ""ರಾಮನಲ್ಲಿ ಭೂವರ ಇ ಅಹನ್‌” ಎಂದು 
ಚಿಂತಿಸಿದರಾಯಿತು ಎಂದಾಗ ಅವರು ಪೂರ್ವಾಶ್ರಮದಿಂದ 
ತಮ್ಮ ನಮಸ್ಕಾ ರವನ್ನು ದಾಸರಿಗೆ ಸಲ್ಲಿಸಿದರು. 


೪, ದಾಸರನ್ನು ಪರೀಕ್ಷಿಸಲು ಹೋಗಿ ಕುಹಕಿಗಳು 
ಮೂಕರಾದರು. ಮುಗ್ಗ ನಾದ " ಮೂಕನೊಬ್ಬ ಮಾತನಾಡಿದ. 


೫. ಕರ್ಜಗಿಯ ದಾಸಪ್ಪನು ವೇಶ್ಯಾಲೋಲ. ಅವನ 
ಹೆಂಡತಿ ಗುಂಡಮ್ಮ ಸಾಧ್ವಿ. ದಾಸರು ಒಂದು ದಿವಸ ಅವರಲ್ಲಿ 
ಬಿಡಾರ ಮಾಡಿದರು. ಆ ಒಂದು ದಿವಸವಾದರೂ ತನ್ನ 
ಪತಿಯು ಮನೆಯಲ್ಲಿರಬೇಕೆಂದು ಕಂಬನಿದುಂಬಿ ಕಾಂತಾ 
ಸಮ್ಮಿತಿ ಮಂತ್ರವನ್ನು ಉಪಯೋಗಿಸಿ ತನ್ನ ಪತಿಯನ್ನು 
ಒಳ್ಳೆ | ದಾರಿಗೆ ತಂದಳು. ಅಷ್ಟೇ ಅಲ್ಲ ಅವಳ ಪತಿಯು 

ಪ್ರೀತಿಸುತ್ತಿದ್ದ ವೇಶ್ಯಯು ದೇವದಾಸಿಯಾದಳು. ಹೀಗೆ 
ಸಜ್ಜನರ ಸ ಗಟ ಹೆಜ್ಜೆ ಜ್ಹೇನಿನ ಸವಿ. ಪರುಷ ಮುಟ್ಟಿದ್ದೆಲ್ಲ 
- ಬಂಗಾರ. 


೬, ದಾಸರದು ಶಿಸ್ತಿನ ಜೀವನ. ವೆಂಕಟಸುಬ್ಬಯ್ಯ 
ಎಂಬವರು ದಿವಾನ ಪೂರ್ಣಯ್ಯನವರ ಕಾಲದ ಒಬ್ಬ ಫೌಜದಾರ. 


ಜಗನ್ನ್ಯಾಪ್ಞದ್ಧಾಸರ ಹಿರಿಮೆ ಜಿಪ್ಸಿ 
ದಾಸರ ಮಹಿಮೆಗೆ ಮಾರುಹೋದ ಸಾತ್ವಿಕ ಜೀವಿ. ಆತನು 
ತಮ್ಮ ದಿವಾನರಿಗೆ ದಾಸರ ದರ್ಶನ ಮಾಡಿಸಬೇಕೆಂದು ಸಹಜ 
ಕುತೂಹಲವನ್ನು ತಾಳಿದನು. ದಿವಾನರು ಬರುವ ವೇಳೆಗೆ 
ದಾಸರ ಪೂಜೆಯು ಮುಗಿದುಹೋಗಿತ್ತು. ಆದ್ದರಿಂದ 
ದಾಸರ “ದಿವಾನನು ಮಲಗಿಯಾಗಿತ್ತು.'' ಈ ಘಟನೆಯಿಂದ 
'ದಾಸರು ವೇಳೆಗೆ ಎಷ್ಟು ಮಹತ್ವ ಕೊಡುತ್ತಿದ್ದರೆಂಬುದು 
ಗೊತ್ತಾಗುತ್ತದೆ. ಅಷ್ಟೇ ಅಲ್ಲ, ದೇವರ ಮೇಲೆ ಭಕ್ತಿಯಿದ್ದವರು 
ಭಗವದ್ಭಕ್ತರ ವೇಳೆಗೆ ಹೊಂದಿಕೊಳ್ಳಬೇಕೆಂಬ ಎಚ್ಚರಿಕೆಯೂ 
ದೊರೆಯುತ್ತದೆ. 


೭. ಮುಮ್ಮಡಿ ಕೃಷ್ಣರ ಆಳ್ವಿಕೆಯಲ್ಲಿ ಮೈಸೂರಿನಲ್ಲಿ 
ದಾಸರಿಗೆ ಬಹಳ ಗೌರವವು ದೊರೆಯಿತು. ಒಂದು ಸಲ 
ಭಜನೆ ಕೀರ್ತನೆಗಳು ದಿವಾನ ಪೂರ್ಣಯ್ಯನವರ ಮನೆಯಲ್ಲಿ 
ನಡೆದಾಗ ದಾಸರು ರಂಗೋಲಿಯಲ್ಲಿ ಶ್ರೀರಂಗಸ್ವಾಮಿಯನು 
ಬರೆದಿದ್ದರು. ಕಿರೀಟವಿರಲಿಲ್ಲ. ಅದೇಕೆ ಹಾಗೆ ಮಾಡಿದಿರೆಂದ್ನು 
ಪೂರ್ಣಯ್ಯನವರು ಕೇಳಿದಾಗ ಇಂದು ಶ್ರೀರಂಗಪಟ್ಟಣದಲ್ಲಿಯೂ 
ಕಿರೀಟವಿಲ್ಲವೆಂದರು. ಇದನ್ನು ಶ್ರೀರಂಗಪಟ್ಟಣಕ್ಕೆ ಮನುಷ್ಯ 
ರನ್ನು ಕಳಿಸಿ ತಿಳಿದುಕೊಂಡ ಪೂರ್ಣಯ್ಯನವರು ಪ್ರಭಾವಿತರಾಗಿ 
ದಾಸರ ಭಕ್ತಿಗೆ ಮೆಚ್ಚಿಕೊಂಡು ಗೌರವಿಸಿದರು. 


೮. ಹರಿಕಥಾಮೃತಸಾರವನ್ನು ಸಂಪೂರ್ಣವಾಗಿ ಬರೆದು 
ಮುಗಿಸಿದ ಮೇಲೆ ಫಲಶ್ರುತಿಯೆಂಬ ೩೩ನೆಯ ಸಂಧಿಯನ್ನು 
ಬೇರೊಬ್ಬರಿಂದ ಬರೆಯಿಸಬೇಕೆಂದು ಅಂತಃಪ್ರೇರಣೆಯ 


೫೪ ಜಗನ್ನಾಥದಾಸರ ಹಿರಿಮೆ 


ಮುಖಾಂತರ ಪರಮಾತ್ಮನು ಸೂಚಿಸಿದನು. ಆ ಪ್ರಕಾರ 
ಸರಿಯಾದ ಶಿಷ್ಯನೊಬ್ಬನನ್ನು ಹುಡುಕುವ ಕೆಲಸವು ಗುರುಗಳ 
ಪಾಲಿಗೆ ಬಂದಿತು. ಒಂದು ಸಲ ಕರ್ಜಗಿಯಲ್ಲಿ ವಿದ್ವತ್ಸಭೆಯು 
ಏರ್ಪಟ್ಟಾಗ ೧೬ ಪ್ರಮೇಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ 
ಗಳಿಗೆ ಯಾರು ಉತ್ತರ ಕೊಡುತ್ತಾರೋ ಅವರೇ ಫಲಶ್ರುತಿ 
ಸಂಧಿಯನ್ನು ಬರೆಯಲು ಸಮರ್ಥರೆಂದು ದಾಸರ ಮನೋಭಾವ. 
ಪಂಡಿತರ ಗುಂಪಿನಲ್ಲಿದ್ದ ಹುಂಬವೇಷದಲ್ಲಿದ್ದ ದಾಸಪ್ಪನು 
ಎದ್ದು ದಾಸರು ಹಾಕಿದ ಎಲ್ಲ ಪ್ರಮೇಯಗಳಿಗೆ ಸುಲಭವಾಗಿ 
ಉತ್ತರ ಕೊಟ್ಟನು. ಜನ ಬೆರಳು ಕಚ್ಚಿದರು. ಜ್ಞಾನದ 
ಮೇರೆಯನ್ನು ವೇಷದಿಂದ ಅಳೆಯಬಹುದೇ ಎಂದು ಗುಂಪು 
ಗುಂಪಾಗಿ ಮಾತಾಡಿದರು. ಆ ದಾಸಪ್ಪನಿಗೆ "ಶ್ರೀಧರವಿಠಲ' 
ಎಂಬ ಅಂಕಿತ ದೊರೆತು ೩೩ನೆಯ ಸಂಧಿಯನ್ನು ೨೪ ಷಟ್ಟದಿ 
ಗಳಲ್ಲಿ ಬರೆದು ಗುರುಕೃಪೆಗೆ ಪಾತ್ರನಾದನು. ಈನಲ್ಲದೆತ 
ಇನ್ನೂ ಅನೇಕರು ಟೀಕೆ ಟಿಪ್ಪಣಿಗಳನ್ನು ಬರೆದಿದ್ದಾ ರೆಂದು ಈ 
ಮೊದಲೇ ತಿಳಿಸಲಾಗಿದೆ. 


ಇಂತಹ ಮಹಿಮೆಗಳಿಂದ ಅನೇಕ ಜನರು ಜೀವನದಲ್ಲಿ 
ಸ್ಫೂರ್ತಿಯನ್ನು ಹೊಂದಿ, ದಾಸರ ಮಹಿಮೆಗಳನ್ನು ಕುರಿತು, 
“ನಿನ್ನ ಮಹಿಮೆ ಘನ್ನವಯ್ಯಾ । ಗುರು ಶ್ರೀನಿವಾಸ”39 ಎಂದು 
ಹಾಡಿದರು. | 


19, (ಶ್ರೀ ನೆಂಕಟಿವಿಕಲರ ಕೀರ್ತನೆ, 


೧೦. ದಾಸರು ಅವತಾರಿಗಳು 


ಜಗನ್ನಾಥದಾಸರಿಗೆ, “ರಂಗನೊಲಿದ ದಾಸ' “ರಂಗೋಲಿ 
ದಾಸ'ರೆಂದೂ ಕರೆಯುತ್ತಿದ್ದರು. ಇದನ್ನು ಗಮನಿಸಿದರೆ 
ದಾಸರಿಗೆ ರಂಗನಾಥನ ಕೃಪೆಯು ಬಹಳ ಆಗಿತ್ತೆಂದು ತೋರು 
ತ್ತದೆ. ರಂಗನ ಕರುಣೆಯು ಇವರಿಗೆ ಗಂಗೆಯಾಗಿ ಬಂದುದ- 
ರಿಂದಲೂ, ರಂಗೋಲಿಯ ಚಿತ್ರಗಳಲ್ಲಿ ರಂಗನನ್ನು ಬಂಧಿಸಿ 
ನಿಲಸುವ ಅಗಾಧವಾದ ಭಕ್ತಿಮಹಿಮರಾಗಿದ್ದು ದರಿಂದಲೂ, 
“ರಂಗೋಲಿದಾಸ'ರೆಂದು ಇವರನ್ನು ಜನತೆ ಕರೆದದ್ದು ಔಚಿತ್ಯ 
ಪೂರ್ಣವಾಗಿದೆ. ಇಂತಹ ಈ ಶಕ್ತಿಯನ್ನು ಹೊಂದಿದ ಇವರು 
ಪ್ರಹ್ಲಾದಾನುಜ ಸಾಹ್ಲಾದರೆಂದರೆ ಇನ್ನಷ್ಟು ಅವರ ಭಕ್ತಿಯ 
ಮಹಿಮೆಯು ಹೆಚ್ಚಾಗುತ್ತದೆ. ಇದಲ್ಲದೆ ಇವರು ಮಹಾ 
ಭಾರತದ ಕಾಲದಲ್ಲಿ ಶಲ್ಯಮಹಾರಾಜರಾಗಿದ್ದರಂತೆ. ಈ 
ವಿಷಯವನ್ನು ಕುರಿತು ತ್ರೀ ಪ್ರಾಣೇಶದಾಸರು ಒಂದು ಪದ- 


ದಲ್ಲಿಯೂ ಹೇಳಿದ್ದಾ ರೆ. ಅಲ್ಲದೆ ಇವರು ಒಂದು ಸಲ ಪೂರ್ವ 
ಜನ್ಮ ಗಳಲ್ಲಿ ಕುರುಬರೂ ಆಗಿದ್ದ ಂತೆ ತೋರುತ್ತದೆ. 


೧೧. ವ್ಯಕ್ತಿತ್ವದ ಹಿರಿಮೆ 


ಜಗನ್ನಾಥದಾಸರಿಗೆ ಪೂರ್ವ ಪರಂಪರೆಯ ಹಿನ್ನೆಲೆಯು 
ಇದ್ದಿತೆಂದೇ ಅವರನ್ನು ಇಂದಿನ ಜಗತ್ತು ಕೂಡ ಅಪರೋಕ್ಷ 
ಜ್ಞಾನಿಗಳೆಂದು ಗುರುತಿಸಿತು. ಅವರ ಬಗ್ಗೆ ಶ್ರದ್ಧಾಗೌರವ 
ಗಳನ್ನು ಹೆಚ್ಚಿಸಿತು. ಅವರ ದೃಷ್ಟಿಯಲ್ಲಿ ಎಲ್ಲರೂ ಸಮ” 
ಸದಾಚಾರಿಗಳಿಗೆ ಹರಿಯು ಸುಲಭನೆಂಬುದು ಅವರ ಭಾವನೆ. 
ಜ್ಞಾನಕ್ಕೆ ಮಡಿಮೈಲಿಗೆಗಳಿಲ್ಲ. ಇಂತಹ ಮಹಾತತ್ತ್ವಗಳನ್ನು 
ಬಾಳಿದ ಮಹಾಯೋಗಿ. ತಾವು ಪಡೆದ ಜ್ಞಾನವನ್ನು ಅನು: 
ಭಾವವನ್ನು ಎಲ್ಲರಿಗೂ ಹಂಚಿಕೊಟ್ಟ ಸಮತಾವಾದಿ, ಉದಾರ 
ಹೃದಯಿ. ಅಂತೆಯೇ ಇವರ ಕರುಣೆಯ ಶಿಶುಗಳಾಗಿ ಗುರು 
ಕಾರುಣ್ಯಹೊಂದಿ ದಾಸಸಾಹಿತ್ಯದ ಪ್ರಪಂಚದಲ್ಲಿ ತ್ರೀ ಪ್ರಾಣೇಶ 
ವಿಠಲರೂ, ಅಭಿನವ ಜನಾರ್ಧನ ವಿಠಲರೂ, ಶ್ರೀಶ ವಿಠಲರೂ 
ಮನೋಹರ ವಿಠಲರೂ ಮೊದಲಾದ ೪೦ ಜನೆ ಶಿಷ್ಯರು ದಾಸ 
ಪರಂಪರೆಯನ್ನು ನಾಡಿನ ನಾಲ್ಕೂ ಮುಖಗಳಲ್ಲಿ ಬೆಳೆಸಿ 
ಕೊಂಡು ಬಂದರು. “ಪ್ರತಿಭೆ, ಅಭ್ಯಾಸ ಜ್ಞಾನಗಳಿಂದ 
ಮುಪ್ಪುರಿಗೊಂಡ ಇವರ ಕವಿತಾ ಶಕ್ತಿಯು ಇವರ ಪ್ರತಿಯೊಂದು 
ಕೃತಿಯಲ್ಲಿಯೂ ಬಿಂಬಿತವಾಗಿದೆ. ದಾಸಕೂಟದಲ್ಲಿ ಈ 
ದೃಷ್ಟಿಯಿಂದ ಇವರನ್ನು ಮೀರಿಸಿದವರು ಇಲ್ಲವೆಂದೇ ಹೆ:ಳ 
ಬೇಕು. ದಾಸರುಗಳು ಜೀವನಾರಂಭದಲ್ಲಿ ಅಂತಹ ಉಚ 
ತರಗತಿಯ ವ್ಯಾಸಂಗವನ್ನು ಮಾಡಿರುವುದು ಇದುವರೆಗೆ ಕಂಡು 
ಬರುವುದಿಲ್ಲ. ಇವರ ವೈರಾಗ್ಯ ಭಕ್ತಿಗಳಿಗೆ ಒಲಿದ ಭಗವಂತನು 


ಜಗನ್ನಾಥದಾಸರ ಹಿರಿಮೆ ೫೭ 


ಅನುಗ್ರಹ ಮಾಡಿದ ಮೇಲೆಯೇ ಇವರಲ್ಲಿ ಕಾವ್ಯ ನಿರ್ಮಾಣ 
ಶಕ್ತಿ. ಮೂಡಿರುವುದು ಅನೇಕ ದಾಸರುಗಳಿಂದ ತಿಳಿದು 
ಬರುತ್ತದೆ. ಇದಕ್ಕೆ ದಾಸಕೂಟದವರಲ್ಲಿ ಅಗ್ರಗಣ್ಯರಾದ 
ಪುರಂದರದಾಸರೇ ನಿದರ್ಶನವಾಗಿದ್ದಾ ಭ್ರ ವ್ಯಾಸಕೂಟದವ 
ರೆನ್ನಿಸಿಕೊಂಡು ದಾಸ ಸಂಪ್ರದಾಯ ಪುರಸ್ಕರಿಸಿದ ಮಹಾನು 
ಭಾವರು ಇದಕ್ಕೆ ಅಡವಾದವಾಗಿರಬಹುದ. ವ್ಯಾಸರಾಯರು, 
ವಾದಿರಾಜರು, ಘವೇಂದ್ರ ಸಾ ಿಮಿಗಳು, ವ್ಯಾಸತತ್ತ ಶ್‌ ರು 
ಇವರಲ್ಲಿ ಲ ಳಿದು ಎಲ್ಲರೂ ಪೀಠಸ್ಥರು, ಯತಿಗಳು. 
ಇವರೆಲ್ಲರೂ ಸಂಸ್ಕೃ ತದಲ್ಲಿ ಅಗಾಧ ಪಾಂಡಿತ ವುಳ್ಳ ವರು. 
ಆದರೂ ಕನ ಡವನ್ನು ಅನಾದರಣ ಮಾಡದೇ ನ್ನಡವನ್ನು 
ಮೈ ಲಿಗೆಯ ಮಾತೆಂದು ತೆಗಳದೆ ಈ ಭಾಷೆಯಲ್ಲಿಯೇ 
ರತ ಒನನ್ನು ಕೇರ್ತಿಸಿದರು, ಲೋಕಕ್ಕೆ ಉಪ ಪದೇಶವನ್ನಿ 
ತ್ತರು. ಉಳಿದೆಲ್ಲವರಿಗಿಂತ ಕನ್ನಡದ ಕೆಚ್ಚನ್ನು ಜಗನ್ನಾ ಜದಾಸ 
ರಲ್ಲಿ ಹೆಚ್ಚಾಗಿ ಕಾಣಬಹುದು. ಸಂಸ್ಕೃ ತದಲ್ಲಿ ಶಾಸಾ ಭ್ಯಾಸಮಾಡಿ 
ವೇದಾಂತದ ಪಾಠವನ್ನು ಕಂಡು ಬಿಕ್ಕೆ ಹೋ ದಾಸರುಗಳೆಂದರೆ 
ಅಸಹ್ಯ ಪಡುವ ವ್ಯಕ್ತಿ, ಕೈಯಲ್ಲಿ ತಂಬೂರಿ ಹಿಡಿದು ತಾಳ 
ಕುಟ್ಟುತ್ತ ಮನೆ ಮನೆ ಅಲೆದು ಕನ್ನಡದಲ್ಲಿ ಉಪದೇಶ ಮಾಡಲು 
ಪ್ರತಿಜ್ಞಾ ಬದ್ಧ ರಾದುದು ಆಶ್ಚ ರ್ಯದ ಸಂಗತಿಯೇ ಸರಿ. 20 
ಇಂತಹ ಮಹಾನುಭಾವರು ೮೧ ವರ್ಷ ೧ ತಿಂಗಳು ೨೦ 
ದಿವಸಗಳ ನಿಡುಬಾಳನ್ನು ಬಾಳಿ ಅನೇಕ ಅಮರ ಕೃತಿಗಳನ್ನು 


ಚ್‌ ಅನುಭವಾನ ತವೂ ಸನಿಕಸಾನು ತಸಾರವು-- 
ಪ್ರೊ. ಡಿ.ಕೆ. ಭೀಮಸೇನರಾವ್‌ 


೫೮ ಜಗನ್ನಾಥದಾಸರ ಹಿರಿಮೆ 


ರಚನೆ ಮಾಡಿ, ೧೭-೯-೧೮೦೯ (ಶಾ. ಶ. ೧೭೩೧ನೆಯ ಶುಕ್ಲ 
ಸಂವತ್ಸರದ ಭಾದ್ರಪದ ಶುದ್ಧ ನವಮಿ, ಭಾನುವಾರ ಮೂಲ್ಟಾ 
ನಕ್ಷತ್ರದ ರಾತ್ರಿ ೮-೩೦ಕ್ಕೆ ಕಾಲವಾದರು) ರಂದು ದೇವರ 
ಭಜನೆಯನ್ನು ಮಾಡುತ್ತಿ ದ್ದ ಂತೆಯೆ ನಿರ್ಯಾಣ ಮಾಡಿದರು. 
ದಾಸಸಾಹಿತ್ಯ ವು ಇಂತಹ ದಾಸಶ್ರ ೇಷ್ಠ ರನ್ನು ಕೊಟ್ಟಿ ದುದರಿಂದಲೇ 
4 ಬದುಕ ಜನಪದವನ್ನು ಬದುಕಿಸಿತು ಇವರ ಶಿಷ್ಕರು 
ಪ್ರಶಿಷ ರು, ಹರಿದಾಸ ಸಾಹಿತ್ಯದ ವ್ಯಾ ಸಂನಿಗಳು ಅವರ ಹಿರಿಮೆ 
ಬ ಮನಮೆಚ್ಚಿ ಮನಬಿಚ್ಚಿ ಹಾಡಿದ್ದಾರೆ. 


ಶ್ರೀ ಪ್ರಾಣೇಶದಾಸರು ಹರಿಕಥಾಮೃ ತಸಾರವನ್ನು ಕುರಿತು, 


ಶಿಖಿಯೊಳಿದ್ದ ಹೀಯೂಷ ಸುಖದಿ ಸಿತೃಗಳುಂಬೊರು 
ಅಕಟ ಕಾಣರೀ ನರರೆಂದೂ ಕೇಳಿಲೆ ತಂಗಿ | 


ಟಿ ಗ್ರಂಥ ಶೋಧಿಸಿ ಯುಕುತಿಂದ್ಹರಿಕಥಾಮೃತ 
ಸಕಲರಿಗುಣಿಸೀ ಪೊರೆನರೆ ಕೇಳಿಲೆ ತಂಗೀ I 


ಕಾಶೀ ಪ್ರಯಾಗ ವಾರಣಾಸಿಗಿಂದಧಿಕ ಹರಿ 
ದಾಸರಾಯರಿದ್ದಾ ಸ್ಥಳವು ಕೇಳಲೆ ತಂಗೀ | 


ನಾಶವಾಗ್ರದಘಮನ ಮೀಸಲಾಗುತೆ ಠ್ರೀ ಪ್ರಾ 
ಣೇಶ ವಿಠಲನೊಲಿನನೇ ಕೇಳೆಲೆ ತಂಗೀ 


ಎಂದು ಹೇಳಿದರೆ, ಕರ್ಜಗಿದಾಸರು-- 
ಸಾರವೆಂದರೆ ಹರಿಕಥಾಮೃತ | ಸಾರವೆಂಬುದೆನ್ಮು ಗುರುವರ! 
ಸಾರಿದಲ್ಲದೆ ಒಯು ಮಹೇಂದ್ರ ನಂದನ ( 
ಸಾರಥಿಯ ಬಲಗೊಂಡು ಸಾರಾ! ತ ನಿಣೈೆ ೯ಸಿ ಸೇಳ್ದ ನು! 
ಸಾರ ನಡೆವ ಮಹಾತ್ಮರಿಗೆ ಸಂಸಾರನೆಲ್ಲಿಹುದೊ ಬ್ಯ 


ಜಗನ್ನಾಥದಾಸರ ಹಿರಿಮೆ. ೫೯ 


ಎಂದು ತನ್ಮಯರಾಗಿ ಹೇಳಿದರು. ಮತ್ತೆ ಡಾ|| ರಂ. ಶ್ರೀ. 
ಮುಗಳಿಯವರು “ಜಗನ್ನಾಥದಾಸರು ಮತೀಯ ತತ್ತ್ವವನ್ನು 
ಸಮಗ್ರವಾಗಿ ತಿಳಿದುಕೊಂಡು ಆಚರಣೆಯಲ್ಲಿ ತಂದಿರುವ ವಿಶಾಲ 
ಹೃ ದಾ ರಸಯೋಗಿಗಳಲ್ಲಿ ಒಬ್ಬ ರಾಗಿದ್ದ ರೆಂಬುದು ಕನ್ನಡ 
ಸಂಸ್ಕ ತಿಯ ಚರಿತ್ರೆ ಯಲ್ಲಿ ನೆನೆಯತಕ್ಕೆ ಮಾತು”23 ea 
ಕಂಠದಿಂದ ಮೆಚ್ಚಿ, ಹೇಳಿದ್ದಾರೆ, ಇವರಂತೆ ಇನ್ನೂ 
ಅನೇಕ ವಿದ್ವಾಂಸರು ದಾಸಾ ಶಕ್ತಿ ಯನ್ನು ಮೆಜ್ಜೆ 
ಕೊಂಡುದುದಲ್ಲದೆ ಅವರ ಅಪಾರ ಸೇವೆಯನ್ನು ನಃ ಪೂರ್ವಕ 
'ವಾಗಿ ಸ್ಮರಿಸಿದ್ದಾರೆ. ಆದರೆ ನಾವು ಇವರನ್ನೂ ಇವರ ಘನತೆ 
ಯನ್ನೂ ಕೇವಲ ವೈಷ್ಣವ ಧರ್ಮದ ಪರಿಸರಣಕ್ಕಷ್ಟೇ ಅಥವಾ 
ದಾಸಸಾಹಿತ್ಯದ ವಲಯಕ್ಕಷ್ಟೇ ಸೀಮಿತಗೊಳಿಸಬಾರದು. 
ಏಕೆಂದರೆ ಅವರ ಕೀರ್ತನೆಗಳಲ್ಲಿ, ಹರಿಕಥಾಮೃತಸಾರದಲ್ಲಿ, 
ಪತ್ತ ಎಸುವ್ವಾಲಿಯಲ್ಲಿ ಪವಾಡ ಮಹಿಮೆಗಳಲ್ಲಿ ಇಡಿ ಮಾನವ 
ಕೋಟಿಯ ಉದ್ಧಾರದ ತುಡಿತವನ್ನೇ ಕಾಣುತ್ತೇವೆ. ದೀನ 
ದಲಿತರ ಬಗ್ಗೆ ಅನುಕಂಪವನ್ನು ಕಾಣುತ್ತೇವೆ. ಹೀಗೆ ಅವರ 
ಕೃತಿಗಳ ಉದ್ದಕ್ಕೂ, 
ಸರ್ವದೇಶವು ಪುಣ್ಯದೇಶವು | 


ಸರ್ವಕಾಲವು ಪರ್ವಕಾಲವು | 
ಸರ್ವ ಜೀವರು ದಾನಪಾತ್ರರು ಮೂರು ಲೋಕದೊಳು! 


2 ಕನ್ನಡ ಸಾಹಿತ್ಯ ಚರಿತ್ರೆ ಡಾ॥ ರಂ. ಶ್ರೀ. ಮುಗಳಿ, 


೬೦ 


ಸರ್ವ ಮಾತುಗಳೆಲ್ಲ 
ಸರ್ವ ಕೆಲಸಗಳೆಲ್ಲ ಪೂಜೆಯು | 
ಶರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನವುಳ್ಳನಗೆ | 


“ಆನ ಕುಲದನನಾದಡೇನಿ | 

ನಾ ದೇಶದೊಳಿದ್ದೊಡೇನಿ 

ನ್ನ್ದಾನ ಕರ್ಮನ ಮಾಡಲೇನಿನ್ನಾನ ಕಾಲದಲಿ ॥ 
(ಶ್ರೀವರನ ಸರ್ವತ್ರದಲಿ ಸಂ! 

ಭಾವಿಸುತ ಪೂಜಿಸುತ ವೇದಿಪ | 


ಕೋಪಿದರಿಗುಂಟೇನೋ ಭಯ ದುಃಖಾದಿ ದ್ವಂದ್ವಗಳು? 


ಬ ಉದಾರತೆಯನ್ನು ಬೋಧಿಸಿದ ಹಿರಿಮೆಯನ್ನು ಕಾಣ 


| 
ಕ 
pS 
ರ 
2 
ತ 


ಉಪನ್ಯಾಸ ಗ್ರಂಥಮಾಲೆಯ. ಅತ್ತೀ ( 
ಕ ಪ್ರಕಟನೆಗಳು | x 


i ಚಿಕ್ಛೆ NS ಪೈಸೆ 
೧. ಕನ್ನಡಸಾಹಿತ್ಯದಲ್ಲಿ ದುರಂತದೃಷ್ಠಿ 
, ೨... ದ್ರಾವಿಡ ಭಾಷೆಗಳು 


hy 


೩. ಪೋಲಿಯೋ ಮೈ ಲೈಟಿಸ್‌ 


A ಕಾರ್ಮಿಕ ಸಮಸ್ಯೆ ಗಳು 


; ಟ್‌ ಎಂ. ತ್ರ ಬ ಸಂ 
೮. ಸಂಕ ಗಳಗಂಡ ಚ 


$3 ಜನಸ ಸಂಖ್ಯಾ ಸ್ಫೋಟ ಮತ್ತು ಅಂತರ£ 

'ಜನಸ ಂಖ್ಯಾ ವರ್ಷ ಸಗ) A 
A 
೧೦. ಕುಕನೂರು ಹ 


ಮಾ ಸಂಗವಿಸ್ತರಣ ಮತ್ತು ಪ್ರ ಕಟನ ಕ | 
ಕಠ ತ ವಿಶ್ವ ವಿದಾ ಲಯ” 'ಧಾರೂ ಗ 


